


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೬, ೨೦೧೨ (ಭಾದ್ರಪದ ೧೫, ಶಕ ವರ್ಷ ೧೯೩೪) ಸಂಚಿಕೆ ೩೬ 


ಭಾಗ-೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. ಇವರ ನ್ಯಾಯಾಲಯದಲ್ಲಿ 
ಪ್ರಕರಣ ಸಂ: ಇಎಕ್ಸ್‌ಆ/ಚಿಪುರ/ಡಿಟಿಸಿಆರ್‌/182/2010-11, ದಿನಾಂಕ: 25/05/2012 
ಉಪಸ್ಥಿತರು:- ಎನ್‌. ಚಂದ್ರಶೇಖರ, ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಚಿಕ್ಕಬಳ್ಳಾಪುರ ಜಿಲ್ಲೆ. 


ಪಿರ್ಯಾದುದಾರರು:- -ವಿರುದ್ಧ- ಆರೋಪಿ:- 


ಅಬಕಾರಿ ನಿರೀಕ್ಷಕರು, ಚಿಕ್ಕಬಳ್ಳಾಪುರ ವಲಯ, ದ್ಯಾವಪ್ಪ ಬಿನ್‌ ಪಿಳ್ಳಪ್ಪ, ದೊಡ್ಡಕಿರಗಂಬಿ, ಜಾತವಾರ, ಚಿಕ್ಕಬಳ್ಳಾಪುರ 


ಚಿಕ್ಕಬಳ್ಳಾಪುರ. ತಾಲ್ಲೂಕು. 


ಪ್ರಕರಣದ ಮುಖ್ಯಾಂಶಗಳು:- 


ದಿನಾಂಕ:20/2/2010 ರಂದು ಮಧ್ಯಾಹ್ನ 3-20 ಗಂಟೆ ಸಮಯದಲ್ಲಿ ಚಿಕ್ಕಬಳ್ಳಾಪುರ ವಲಯ ಅಬಕಾರಿ ನಿರೀಕ್ಷಕರು ಮತ್ತು 
ಸಿಬ್ಬಂದಿಯವರು ಅಬಕಾರಿ ಅಕ್ರಮಗಳನ್ನು ತಡೆಗಟ್ಟುವ ಸಲುವಾಗಿ ವ್ಯಾಪ್ತಿ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿದ್ದಾಗ ಅಕ್ರಮವಾಗಿ ಮದ್ಯ 
ಸಾಗಾಣಿಕೆಯಾಗುತ್ತಿರುವ ಬಗ್ಗೆ ದೊರೆತ ಖಚಿತ ವರ್ತಮಾನವನ್ನು ಚಿಕ್ಕಬಳ್ಳಾಪುರ ತಾಲ್ಲೂಕು ಚಿಕ್ಕಬಳ್ಳಾಪುರದಿಂದ ಶಿಡ್ಲಪಟ್ಟಕ್ಕೆ ಹೋಗುವ 
ರಸ್ತೆಯಲ್ಲಿರುವ ಅಣಕನೂರು ಗ್ರಾಮಕ್ಕೆ ಹೋಗುವ ರಸ್ತೆಯ ತಿರುವಿನಲ್ಲಿರುವ ಅಣಕನೂರು ಗ್ರಾಮದ ನಾಮಫಲಕದ ಬಳಿ ಸರ್ಕಾರಿ ರಸ್ತೆಯಲ್ಲಿ 
ರಸ್ತೆಕಾವಲು ಕಾಯುತ್ತಿದ್ದಾಗ ಒಬ್ಬ ಆಸಾಮಿಯು ಚಿಕ್ಕಬಳ್ಳಾಪುರ ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ಬಂದು ಅಣಕನೂರು ಗ್ರಾಮದ ಕಡೆ ವಾಹನವನ್ನು 
ತಿರುಗಿಸಿದಾಗ ಸದರಿ ವಾಹನವನ್ನು ಅಧಿಕಾರಿಗಳು ನಿಲ್ಲಿಸಲು ಯತ್ನಿಸಲಾಗಿ ಅಧಿಕಾರಿಗಳು ಸಮವಸ್ತದಲ್ಲಿರುವುದನ್ನು ಕಂಡ ಆಸಾಮಿಯು ವಾಹನವನ್ನು 
ನಿಲ್ಲಿಸದೆ ಗಾಬರಿಯಿಂದ ಮುಂದೆ ಸಾಗಲು ಪ್ರಯತ್ನಿಸಿದಾಗ ಅನುಮಾನಗೊಂಡ ಅಧಿಕಾರಿಗಳು ಪಂಚರ ಸಮಕ್ಷಮ ವಾಹನವನ್ನು ತಡೆದು ನಿಲ್ಲಿಸಿದಾಗ, 
ದ್ವಿಚಕ್ರ ವಾಹನದ ಮುಂಭಾಗದಲ್ಲಿ ಒಂದು ಬಿಳಿ ಬಣ್ಣದ ಪ್ಲಾಸ್ಟಿಕ್‌ ಚೀಲದ ಮೂಟೆಯನ್ನು ಇಟ್ಟುಕೊಂಡಿದ್ದು, ಇದರಲ್ಲಿ ಏನಿದೆ ಎಂದು ಸದರಿ ವಾಹನ 
ಸವಾರನನ್ನು ಕೇಳಲಾಗಿ ಆತನು ಸರಿಯಾಗಿ ಉತ್ತರ ನೀಡದೇ ಇರುವುದರಿಂದ ಅಧಿಕಾರಿಗಳು ಮೂಟೆಗೆ ಕಟ್ಟಿದ ದಾರವನ್ನು ಬಿಚ್ಚಿ ನೋಡಲಾಗಿ ಇದರಲ್ಲಿ 
ಮದ್ಯದ ಬಾಟಲುಗಳು ಕಂಡುಬಂದಿದ್ದು, ಮದ್ಯವನ್ನು ಸಾಗಾಣಿಕೆ ಮಾಡಲು ಪರವಾನಿಗೆ ಏನಾದರೂ ಇದೆಯೇ ಎಂದು ಅಧಿಕಾರಿಗಳು ಆಸಾಮಿಯನ್ನು 
ಕೇಳಲಾಗಿ ಯಾವುದೇ ಪರವಾನಿಗೆ ಹೊಂದಿರುವುದಿಲ್ಲವೆಂದು ತಿಳಿಸಿ ತನ್ನ ಮನೆಯಲ್ಲಿ ಕಾರ್ಯಕ್ಕೆ ತೆಗೆದುಕೊಂಡು ಹೋಗುತ್ತಿರುವುದಾಗಿ ತಿಳಿಸಿರುತ್ತಾನೆ. 
ತದನಂತರ ಅಧಿಕಾರಿಗಳು ಮೂಟೆಯನ್ನು ಪೂರ್ತಿಯಾಗಿ ಬಿಚ್ಚಿ ನೋಡಲಾಗಿ ಇದರಲ್ಲಿ 180 ಮಿಲಿಯ ಒಟ್ಟು 36 ಮದ್ಯದ ಬಾಟಲುಗಳಿದ್ದು, ಇವುಗಳ 
ಮೇಲೆ ರಾಜಾ ವಿಸ್ಕಿ ಎ೦ಬ ಬ್ರಾಂಡಿನ ಲೇಬಲ್‌ಗಳಿರುತ್ತವೆ. ಬಾಟಲುಗಳ ಮುಚ್ಚಳದ ಮೇಲಿರುವ ಭದ್ರತಾ ಚೀಟಿಗಳನ್ನು ಪರಿಶೀಲಿಸಲಾಗಿ ಇದರ 
ನಂಬರ್‌ಗಳುಳ್ಳ ಭಾಗವನ್ನು ಹರಿದು ಹಾಕಿರುವುದು ಕಂಡುಬಂದಿರುತ್ತದೆ. ನಂತರ ಆಸಾಮಿಯ ಹೆಸರನ್ನು ಕೇಳಲಾಗಿ ದ್ಯಾವಪ್ಪ ಬಿನ್‌ ಪಿಳ್ಳಪ್ಪ, 
ದೊಡ್ಡಕಿರಗ೦ಬಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲ್ಲೂಕು ಎಂದು ತಿಳಿಸಿರುತ್ತಾನೆ. ನಂತರ ವಾಹನವನ್ನು ಪರಿಶೀಲಿಸಲಾಗಿ ಕಪ್ಪು ಮತ್ತು ನೀಲಿ ಬಣ್ಣ ಮಿಶ್ರಿತ 


(೫೨೦೧) 


೫೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಹೀರೋ ಹೊಂಡಾ ಸ್ಲೆ೦ಡರ್‌ ಆಗಿದ್ದು, ಇದರ ನೊಂದಣಿ ಸಂಃಕೆಎ-40 ಜೆ-5725 ಆಗಿದ್ದು, ವಾಹನದ ಮುಂದೆ ಮತ್ತು ಹಿಂದೆ ಎರಡೂ ಕಡೆ 
ನೊಂದಣಿ ಸಂಖ್ಯೆಯನ್ನು ಕನ್ನಡದಲ್ಲಿ ಬರೆಯಲಾಗಿರುತ್ತದೆ. ನಂತರ ಮೇಲ್ಕಂಡ ಬಾಟಲುಗಳ ಪೈಕಿ 180 ಮಿಲಿಯ ಎರಡು ಬಾಟಲುಗಳನ್ನು 
ರಾಸಾಯನಿಕ ಪರೀಕ್ಷೆಗಾಗಿ ಮಾದರಿ ತೆಗದು ಅವುಗಳ ಮೂತಿಯನ್ನು ಬಿಳಿಯ ಬಟ್ಟೆಯಿಂದ ಸುತ್ತಿ ದಾರದಿಂದ ಕಟ್ಟಿ ಹರಗಿನಿಂದ ಇಲಾಖಾ ಸೀಲು 
ಮಾಡಿ ಮಾದರಿ ಸೀಲಿ ಚೀಟಿ ಮತ್ತು ಮಾದರಿ ಚೀಟಿಗಳನ್ನು ತಯಾರಿಸಿ ಪಂಚರ ಸಹಿ ಪಡೆದು ನಂತರ ಮಾದರಿ ಬಾಟಲುಗಳಿಗೆ ಅಂಟಿಸಿ, ನಂತರ 
ಆಸಾಮಿಗಳನ್ನು ದಸ್ತಗಿರಿ ಮಾಡಿ ಮುದ್ದೆಮಾಲು ಹಾಗೂ ವಾಹನವನ್ನು ಇಲಾಖಾ ವಶಕ್ಕೆ ತೆಗೆದುಕೊಂಡು ಈ ಕೃತ್ಯಕ್ಕಾಗಿ ತಕ್ಷೀರು ಸಂ:03/2010-11, 
ದಿನಾಂಕ:20/12/2010 ರಲ್ಲಿ ಮೊಕದ್ದಮೆಯನ್ನು ದಾಖಲಿಸಿ ಆರೋಪಿಯನ್ನು ಪ್ರ.ಮಾ.ವರದಿಯೊಂದಿಗೆ ಘನ ನ್ಯಾಯಾಲಯದ ಮುಂದೆ 
ಹಾಜರುಪಡಿಸಿದ್ದು, ನಂತರ ಪ್ರಮಾ.ವರದಿ,ವಶಪಡಿಸಿಕೊ೦ಡಿರುವ ವಸ್ತುಗಳ ಪಟ್ಟಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ ವಾಹನ ಮತ್ತು ಮದ್ಯವನ್ನು ಮುಂದಿನ 
ಆದೇಶದವರೆಗೆ ವಲಯ ಕಛೇರಿಯಲ್ಲಿಟ್ಟುಕೊಳ್ಳಲು ಅನುಮತಿ ನೀಡಬೇಕೆಂದು ಕೋರಿರುತ್ತಾರೆ. 


ವಶಪಡಿಸಿಕೊಂಡಿರುವ ವಸ್ತುಗಳ ಪಟ್ಟಿ ನಂ:351/2012 ರಲ್ಲಿ ವಾಹನ ಮತ್ತು ಮದ್ಯವನ್ನು ಮುಂದಿನ ಆದೇಶದವರೆಗೆ ವಲಯ 
ಕಛೇರಿಯಲ್ಲಿಟ್ಟುಕೊಳ್ಳಲು ಪ್ರಾಧಿಕಾರದಿಂದ ಅನುಮತಿ ನೀಡಲಾಗಿದೆ. 


ಅಬಕಾರಿ ನಿರೀಕ್ಷಕರು, ಚಿಕ್ಕಬಳ್ಳಾಪುರ ವಲಯ ರವರು ತನಿಖೆಯನ್ನು ಮುಂದುವರೆಸಿ ಜಪ್ತುಪಡಿಸಿದ ಮದ್ಯದಿಂದ ತೆಗೆಯಲಾದ 
ಮಾದರಿಯನ್ನು ರಾಸಾಯನಿಕ ವಿಶ್ಲೇಷಣೆಗಾಗಿ ಕೇಂದ್ರ ರಾಸಾಯನಿಕ ಪ್ರಯೋಗಾಲಯ, ಅಬಕಾರಿ ಇಲಾಖೆ, ಬೆ೦ಗಳೂರು ಇವರಿಗೆ ಸಲ್ಲಿಸಿದ್ದು, ತಜ್ಞರ 
ವರದಿ ಸಂ:ಸಿಸಿಎಲ್‌:1978/2011, ದಿನಾ೦ಕ:26/03/2011 ರ ಪತ್ರದಂತೆ ರಾಸಾಯನಿಕ ವಿಶ್ಲೇಷಣೆಗೆ ಕಳುಹಿಸಲಾದ ಮಾದರಿಯಲ್ಲಿ ಮದ್ಯಸಾರದ ಅಂಶ 
25.2" ಯು.ಪಿ ಇದ್ದು, ಇದರಲ್ಲಿ ಈಥೈಲ್‌ ಅಲ್ಕೋಹಾಲ್‌ ಕಂಡುಬಂದಿದ್ದು, ಇದು ಮಾನವನ ಸೇವನೆಗೆ ಯೋಗ್ಯವಾಗಿರುತ್ತದೆ ಎಂದು ತಜ್ಞರು 
ಅಭಿಪ್ರಾಯ ನೀಡಿದ್ದು, ತಜ್ಞರ ವರದಿಯ ಪ್ರತಿಯನ್ನು ಅಬಕಾರಿ ನಿರೀಕ್ಷಕರು, ಚಿಕ್ಕಬಳ್ಳಾಪುರ ವಲಯ ರವರ ಪತ್ರ ದಿನಾಂಕ:12/05/2011 ರೊಂದಿಗೆ 
ಲಗತ್ತಿಸಿ ಈ ಮೊಕದ್ದಮೆಯಲ್ಲಿ ಜಪ್ತುಪಡಿಸಲಾದ 6.480 ಲೀ. ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವರದಿ ಸಲ್ಲಿಸಿದ್ದು, ಅದರಂತೆ 
ಹಿರೋ ಹೊಂಡಾ ಸ್ಲೆಂಡರ್‌ ನೊಂದಣಿ ಸಂ:ಕೆಎ-40 ಜೆ-5725 ರ ವಾಹನ ಹೊರತುಪಡಿಸಿ ಪ್ರಕರಣ ತನಿಖೆ ಕಾಯ್ದರಿಸಿ 6.480 ಲೀ. ಮದ್ಯವನ್ನು 


ದಿನಾಂಕ;20/05/2011 ರಂದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಮಾದರಿ ಹೊರತುಪಡಿಸಿ ಉಳಿದ ಮದ್ಯವನ್ನು ನಿಯಮಾನುಸಾರ 


ನಾಶಪಡಿಸಲು ಪ್ರಾಧಿಕಾರದಿ೦ದ ಆದೇಶಿಸಲಾಗಿತ್ತು. 


ಅಬಕಾರಿ ನಿರೀಕ್ಷಕರು, ಚಿಕ್ಕಬಳ್ಳಾಪುರ ವಲಯ ರವರು ತನಿಖೆಯನ್ನು ಮುಂದುವರೆಸಿ ಪ್ರಕರಣದಲ್ಲಿ ಜಪ್ತುಪಡಿಸಿದ ಹಿರೋ ಹೊಂಡಾ 
ಸ್ಲೆಂಡರ್‌ ನೊಂದಣಿ ಸಂಃೆಎ-40 ಜೆ-5725 ರ ಮಾಲೀಕರ ಬಗ್ಗೆ ಸಂಬಂಧಿಸಿದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ 'ಬಿ' ರಿಜಿಸ್ಟರ್‌ ಎಕ್ಸ್‌ಟ್ರ್ಯಾಕ್ಟ್‌ 
ಪ್ರತಿಯನ್ನು ಪಡೆದು ಸಲ್ಲಿಸಿರುತ್ತಾರೆ. 


ಮು 


ಪ್ರಕರಣದ ಆರೋಪಿಗೆ ಮತ್ತು ವಾಹನದ ಮಾಲೀಕರಿಗೆ ಕ್ರಮವಾಗಿ ದಿನಾಂಕ:26/04/2012 ಮತ್ತು ದಿನಾಂಕ:28/12/2011 ರಂದು ಕಲಂ 
43(ಬಿ) ಪ್ರಕಾರ ಕಾರಣ ಕೇಳಿ ನೊಟೀಸ್‌ನ್ನು ಅರ್‌.ಪಿ.ಎ.ಡಿ ಮೂಲಕ ರವಾನಿಸಿದ್ದು ಆರೋಪಿಗೆ ನೊಟೀಸ್‌ ಜಾರಿಯಾಗಿದ್ದು, ವಾಹನ ಮಾಲೀಕರಿಗೆ 
ನೊಟೀಸ್‌ ಜಾರಿಯಾಗದೇ ಈ ಕಛೇರಿಗೆ ವಾಪಸ್ಸು ಬಂದಿರುತ್ತದೆ. 


ಅಬಕಾರಿ ನಿರೀಕ್ಷಕರು, ಚಿಕ್ಕಬಳ್ಳಾಪುರ ವಲಯ ಇವರ ದಿನಾಂಕ:23/05/2012 ರ ಪತ್ರದಲ್ಲಿ ಈ ಪ್ರಕರಣದಲ್ಲಿನ ಆರೋಪಿಯು 
ನ್ಯಾಯಾಲಯಕ್ಕೆ ಹಾಜರಾಗುತ್ತಿದ್ದು, ವಾಹನ ಮಾಲೀಕರಿಗೆ ಪ್ರಾಧಿಕಾರದಿಂದ ಹೊರಡಿಸಿದ ಕಾರಣ ಕೇಳುವ ನೊಟೀಸ್‌ನ್ನು ಜಾರಿ ಮಾಡಲು ಮಾಲೀಕರ 
ವಿಳಾಸಕ್ಕೆ ದಿನಾಂಕ:30/04/2012 ರಂದು ಸಿಬ್ಬಂದಿಯೊಂದಿಗೆ ಖುದ್ದಾಗಿ ಹೋಗಿ ಅಲ್ಲಿನ ವಿಳಾಸದಲ್ಲಿ ವಾಸವಿರುವ ಜನ ಸಾಮಾನ್ಯರನ್ನು ವಿಚಾರಿಸಲಾಗಿ 
ಸದರಿ ವಾಹನ ಮಾಲೀಕರು ಪತ್ತೆಯಾಗಿರುವುದಿಲ್ಲ. ಈ ಬಗ್ಗೆ ಸ್ಥಳ ಮಹಜರ್‌ ಕ್ರಮ ಜರುಗಿಸಿ ಹಾಜರಿದ್ದ ಪಂಚರ ಸಹಿ ಪಡೆದಿರುವುದಾಗಿ ಹಾಗೂ 
ಪ್ರಕರಣದಲ್ಲಿ ಜಪ್ತುಪಡಿಸಿರುವ ವಾಹನದ ಮೂಲ ದಾಖಲಾತಿಗಳೊಂದಿಗೆ ಈ ಕಛೇರಿಗೆ ವಾಹನ ಮಾಲೀಕರಾಗಲೀ / ಆರೋಪಿಯಾಗಲೀ 
ಇಲ್ಲಿಯವರೆವಿಗೂ ಮುಂದೆ ಬಾರದೇ ಇರುವುದರಿಂದ ಈ ವಾಹನಕ್ಕೆ ವಾರಸ್ಸುದಾರರಿಲ್ಲದ ವಾಹನವೆಂದು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 
ಕಲಂ 43ಸಿ) ಅಡಿಯಲ್ಲಿ ಹಿರೋ ಹೊಂಡಾ ಸ್ಟೆಂಡರ್‌* ನೊಂದಣಿ ಸಂ:ಕೆಎ-40 ಜೆ-5725 ರ ದ್ವಿಚಕ್ರ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 


[Nae] 


ಹಾಕಿಕೊಳ್ಳಲು ಶಿಫಾರಸ್ಸುನೊ೦ದಿಗೆ ವರದಿ ಮಾಡಿರುತ್ತಾರೆ. 


ದಿನಾಂಕ:25/05/2012 ರಂದು ಪ್ರಕರಣವನ್ನು ಪ್ರಾಧಿಕಾರದಲ್ಲಿ ವಿಚಾರಣೆಗೆ ತೆಗೆದುಕೊಳ್ಳಲಾಗಿ ವಾಹನ ಮಾಲೀಕತ್ವ ಹೊಂದಿರುವವರು ಈ 
ಪ್ರಾಧಿಕಾರದ ಮುಂದೆ ಇಲ್ಲಿಯತನಕ ಯಾರೂ ಹಾಜರಾಗಿರುವುದಿಲ್ಲ. ಅಬಕಾರಿ ನಿರೀಕ್ಷಕರು, ಚಿಕ್ಕಬಳ್ಳಾಪುರ ವಲಯ ಇವರು ದಿನಾಂಕ:20/12/2010 
ರಂದು ಚಿಕ್ಕಬಳ್ಳಾಪುರ ತಾಲ್ಲೂಕು ಅಣಕನೂರು ಗ್ರಾಮದ ನಾಮಫಲಕದ ಬಳಿ ರಸ್ತೆಯಲ್ಲಿ ರಸ್ತೆಕಾವಲು ಮಾಡುತ್ತಿದ್ದಾಗ ಹಿರೋ ಹೊಂಡಾ ಸ್ಟೆಂಡರ್‌+ 
ನೊಂದಣಿ ಸಂ:ಕೆಎ-40 ಜೆ-5725 ರ ದ್ವಿಚಕ್ರ ವಾಹನದಲ್ಲಿ 6.480 ಲೀ. ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುವ ಸಮಯದಲ್ಲಿ ಜಪ್ತುಪಡಿಸಿರುವುದು 
ಪ್ರಕರಣದ ದಾಖಲಾತಿಗಳಿಂದ ಹಾಗೂ ರಾಸಾಯನಿಕ ತಜ್ಞರ ವರದಿಯನ್ವಯ ಜಪ್ತುಪಡಿಸಿರುವ ಮದ್ಯದಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಅಂಶ ಕಂಡು 
ಬಂದಿರುವುದರಿಂದ ಈ ವಾಹನವನ್ನು ಅಬಕಾರಿ ವಸ್ತುಗಳ ಅಕ್ರಮ ಸಾಗಾಣಿಕೆಗೆ ಉಪಯೋಗಿಸಿರುವುದು ಸಾಬೀತಾಗಿರುತ್ತದೆ ಆದುದರಿಂದ ಈ 


ಕೆಳಗಿನಂತೆ ಆದೇಶ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೦೩ 





ಆದೇಶ 


ಎನ್‌. ಚಂದ್ರಶೇಖರ, ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಚಿಕ್ಕಬಳ್ಳಾಪುರ ಜಿಲ್ಲೆ ಆದ ನಾನು ಕರ್ನಾಟಕ 
ಅಬಕಾರಿ ಕಾಯ್ದೆ 1965 ರ ಕಲಂ 43(ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 43(ಬಿ) ಅಡಿ ಕ್ರಮ ಜರುಗಿಸಲಾಗಿದ್ದು, ಅಬಕಾರಿ 
ನಿರೀಕ್ಷಕರು. ಚಿಕ್ಕಬಳ್ಳಾಪುರ ವಲಯ, ಚಿಕ್ಕಬಳ್ಳಾಪುರ ರವರ ದಿನಾಂಕ:20/12/2010 ರ ಪ್ರ.ಮಾ.ವ.ಸಂಖ್ಯೆ 03/2010-11 ರಲ್ಲಿ ಜಪ್ತುಪಡಿಸಿರುವ 
ಹಿರೋ ಹೊಂಡಾ ಸ್ಲೆಂಡರ್‌* ನೊಂದಣಿ ಸಂಣೆಎ-40 ಜೆ-5725 ರ ಇಂಜಿನ್‌ ನಂ:06ಎಂ15%48920, ಚಾಸೀಸ್‌ ನಂ:06ಎಂ16ಎಫ್‌48615 ರ 


ದ್ವಿಚಕ್ರ ವಾಹನವನ್ನು ವಾರಸ್ಸುದಾರರಿಲ್ಲದ ವಾಹನವೆಂದು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ಕರ್ನಾಟಕ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ವಾಹನಕ್ಕೆ ಸಂಬಂಧಿಸಿದಂತೆ ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸುವುದಾದಲ್ಲಿ ಈ ಆದೇಶ ಹೊರಡಿಸಿದ ದಿನಾಂಕದಿಂದ 30 
ದಿವಸಗಳೊಳಗೆ ಸಲ್ಲಿಸಬಹುದಾಗಿದೆ. ತಪ್ಪಿದ್ದಲ್ಲಿ ಇದೇ ಅಂತಿಮ ಆದೇಶವಾಗಿ ಊರ್ಜಿತಗೊಳ್ಳುತ್ತದೆ. 


ಈ ಆದೇಶವನ್ನು ದಿನಾಂಕ:25/05/2012 ರಂದು ಈ ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಿರುತ್ತೇನೆ. ಮೇಲ್ಮನವಿ ಆವಧಿ ಮುಗಿದ 
ನಂತರ ಕಾನೂನು ರೀತ್ಯಾ ಮೇಲ್ಕಂಡ ವಾಹನವನ್ನು ವಿಲೇವಾರಿ ಮಾಡಲು ಆದೇಶಿಸಿದೆ. 


ಎನ್‌. ಚಂದ್ರಶೇಖರ, 


ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪಆಯುಕ್ತರು, 


ಪಿ.ಆರ್‌. 799 ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ತುಮಕೂರು ಉಪವಿಭಾಗ, ತುಮಕೂರು ರವರ ನ್ಯಾಯಾಲಯದಲ್ಲಿ 


ಅಧಿಭಾರ ಅರ್ಜಿ ಸಂಖ್ಯೆ: 01/2012-13 


ವಾದಿಗಳು ವಿರುದ್ದ ಪ್ರತಿವಾದಿಗಳು 

ಕಾರ್ಯದರ್ಶಿ, 1. ಶ್ರೀಮತಿ ಹೆಚ್‌.ಪಿ. ಜಯಲಕ್ಷ್ಮಿ ಮಾಜಿ ಕಾರ್ಯದರ್ಶಿ 
ಇಂದಾದ್‌ ಅಲ್ಪಸಂಖ್ಯಾತರರ ಪತ್ತಿನ ಸಹಕಾರ ಸಂಘ ನಿ. ಇಂದಾದ್‌ ಅಲ್ಲಸಂಖ್ಯಾತರರ ಪತ್ತಿನ ಸಹಕಾರ ಸಂಘ ನಿ. 
ಹುಲಿಯೂರುದುರ್ಗ, ಕುಣಿಗಲ್‌ ತಾ|. ಹುಲಿಯೂರುದುರ್ಗ, ಕುಣಿಗಲ್‌ ತಾ| . 


2. ಎಂ.ರಸೂಲ್‌ ಖಾನ್‌, ಮಾಜಿ ಅಧ್ದಕರು, 


"ಎ 
ಇಂದಾದ್‌ ಅಲ್ಪಸಂಖ್ಯಾತರರ ಪತ್ತಿನ ಸಹಕಾರ ಸಂಘ ನಿ. 


ಹುಲಿಯೂರುದುರ್ಗ, ಕುಣಿಗಲ್‌ ತಾ| . 


ವಿಷಯ : ಇಂದಾದ್‌ ಅಲ್ಪಸಂಖ್ಯಾತರರ ಪತ್ತಿನ ಸಹಕಾರ ಸಂಘ ನಿ. ಹುಲಿಯೂರುದುರ್ಗ ಕುಣಿಗಲ್‌ ತಾ॥ 
ಇದರಲ್ಲಿ ನಡೆದಿರುವ ಹಣ ದುರುಪಯೋಗದ ಬಗ್ಗೆ ಮಾಜಿ ಅಧ್ಯಕ್ಷರು, ಇವರ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ಸಹಕಾರಿ ಕಾಯ್ದೆ ಕಲ೦ 103 ರಡಿಯಲ್ಲಿ ತೀರ್ಪು ಪೂರ್ವ ಜಪ್ತಿ ಆದೇಶ 
ಮಾಡುವ ಬಗ್ಗೆ. 


ಉಲ್ಲೇಖ: 1 ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಅರ್ಜಿಯ ದಿ:23-4-2012. 
2) ಇಂದಾದ್‌ ಅಲ್ಲಸಂಖ್ಯಾತರರ ಪತ್ತಿನ ಸಹಕಾರ ಸಂಘ ನಿ. ಹುಲಿಯೂರುದುರ್ಗ 
ಕುಣಿಗಲ್‌ ತಾ। ಇದರ ವಿಚಾರಣಾಧಿಕಾರಿಯವರ ವರದಿ ದಿನಾಂಕ: 19-5-2012 


ಪ್ರಸ್ತಾವನೆ:- 


ಶ್ರೀ ಎಂ.ರಸೂಲ್‌ ಖಾನ್‌ ಬಿನ್‌ ಮಯೂದ್ದೀನ್‌ ಖಾನ್‌ ಮತ್ತು ಶ್ರೀಮತಿಎಚ್‌.ಪಿ.ಜಯಲಕ್ಷ್ಮಿ ಇವರು 2009-10 ನೇ ಸಾಲಿನಲ್ಲಿ ಮಾಜಿ 
ಅಧ್ಯಕ್ಷರು, ಹಾಗೂ ಮಾಜಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿರುತ್ತಾರೆ. 2009-10 ನೇ ಸಾಲಿನ ಲೆಕ್ಕಪರಿಶೋಧನಾ ವರದಿ ಹಾಗೂ ಉಲ್ಲೇಖ(2) 
ರ ಸಹಕಾರ ಕಾಯಿದೆ ಕಲಂ 64 ರ ವರದಿಯ ರೀತ್ಯಾ 2,96,846=00 ರೂ ಗಳ ಹಣದುರುಪಯೋಗ ಮಾಡಿರುವುದು ಕಂಡುಬಂದಿರುತ್ತದೆ. 


ಸದರಿ ಹಣದುರುಪಯೋಗದ ಹಣದ ವಸೂಲಾತಿಗಾಗಿ ಸಂಘದ ಕಾರ್ಯದರ್ಶಿಯು ಈ ಕಛೇರಿಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ 
ಕಾಯಿದೆ 1959 ಕಲಂ 69 ರ ರೀತ್ಯಾ ದಿ:3-5-2012 ರಂದು ಅಧಿಭಾರ ಅರ್ಜಿ ದಾಖಲು ಮಾಡಿರುತ್ತಾರೆ. 


೫೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಉಲ್ಲೇಖ (1) ಅರ್ಜಿಯಲ್ಲಿ ಸಂಘದ ಕಾರ್ಯದರ್ಶಿಯು ಲಿಖಿತ ಹೇಳಿಕೆ ಸಲ್ಲಿಸಿ ಹಣದುರುಪಯೋಗದ ಮೊತ್ತ ರೂ.2,96,846-00 ಗಳ 
ವಸೂಲಿ ಕುರಿತು ಹಣದ ಭದತೆಗಾಗಿ ದಾವೆಯ ಅಂತಿಮ ಪಲಿತಾಂಶವನ್ನು ಕಾಯ್ದಿರಿಸಿ, ಸಂಘದ ದಿ:12-4-2012 ರಂದು ನಡೆಸಿದ ಆಡಳಿತ ಮಂಡಳಿ 
ಸಭೆಯ ನಡವಳಿಯ ರೀತ್ಯಾ ಪ್ರತಿವಾದಿ-2 /ಮಾಜಿ ಅಧ್ಯಕ್ಷರು ಶ್ರೀ ಎಂ.ರಸೂಲ್‌ ಖಾನ್‌ ಬಿನ್‌ ಮಯೂದ್ದೀನ್‌ ಖಾನ್‌ ಇವರು ಹೊಂದಿರುವ 
ಸ್ಥಿರಾಸ್ತಿಯನ್ನು ಸಹಕಾರಿ ಕಾಯಿದೆ 1959 ಕಲಂ 103 ರಡಿಯಲ್ಲಿ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡಬೇಕಾಗಿ ಕೋರಿರುತ್ತಾರೆ. ಆದ್ದರಿಂದ ಈ 
ನ್ಯಾಯಾಲಯವು ವಿಚಾರಣೆಗಾಗಿರುವ ಅಧಿಭಾರ ಅರ್ಜಿ ಸಂಖ್ಯೆ: 01/2012-13 ರ ಅಂತಿಮ ತೀರ್ಪು ಕಾಯ್ದಿರಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯಿದೆ 1959 ಕಲ೦ 103 ರನ್ವಯ ಈ ನ್ಯಾಯಾಲಯದಲ್ಲಿರುವ ತೀರ್ಪು ಪೂರ್ವ, ಷೆಡ್ಯೂಲ್‌ ನಲ್ಲಿನ ಸ್ಥಿರಾಸ್ಥಿಗಳನ್ನು ಆದೇಶ ಪೂರ್ವ ಜಪ್ತಿ ಮಾಡಿ 
ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 
ಸಂಖ್ಯೆ:ಸನಿ-32/ದಾವಾ/ಕಲಂ 103/ 01 /2012-13, ದಿನಾಂಕ: 02-06-2012 


ಕೆ. ಗೋಪಾಲರೆಡ್ಡಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು,ತುಮಕೂರು ಉಪವಿಭಾಗ, ತುಮಕೂರು. ಆದ ನಾನು ಕರ್ನಾಟಕ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ/139/ಸಿಎಲ್‌ಎಂ/2010, ದಿನಾಂಕ:17-2-2011ರ ರೀತ್ಯಾ ದತ್ತವಾಗಿರುವ ಕರ್ನಾಟಕ ಸಹಕಾರ ಕಾಯ್ದೆ 1959 ರ 
ಕಲಂ 103 ರ ಪ್ರಕಾರ ಅಧಿಕಾರವನ್ನು ಚಲಾಯಿಸುತ್ತಾ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಶ್ರೀ ಎಂ.ರಸೂಲ್‌ಖಾನ್‌, ಮಾಜಿ ಅಧ್ಯಕ್ಷರು, ಇಂದಾದ್‌ 
ಅಲ್ಲಸಂಖ್ಯಾತರರ ಪತ್ತಿನ ಸಹಕಾರ ಸಂಘ ನಿ. ಹುಲಿಯೂರುದುರ್ಗ ಕುಣಿಗಲ್‌ ತಾ॥, ಇವರ ಹೆಸರಲ್ಲಿ ಷೆಡ್ಯೂಲ್‌ ರೀತ್ಯಾ ಇರುವ ಸ್ಥಿರಾಸ್ಥಿಯನ್ನು, ಈ 
ನ್ಯಾಯಾಲಯದಲ್ಲಿ ಇರುವ ದಾವೆಯ ಅಂತಿಮ ಆದೇಶಕ್ಕೆ ಕಾಯ್ದಿರಿಸಿ, ಈ ಆದೇಶ ಪೂರ್ವ ಜಪ್ತಿ ಆದೇಶ ಹೊರಡಿಸಿರುತ್ತೇನೆ. 


ಇವರು, ಈ ನ್ಯಾಯಾಲಯದ ಮುಂದಿನ ಆದೇಶ ನೀಡುವವರೆಗೂ ಅಥವಾ ಸ್ವತ್ತುಗಳಿಗೆ ತತ್ಸಮಾನ ನಗದು ಭದ್ರತೆ ನೀಡುವವರೆಗೂ 
ವಿಲೇವಾರಿ ಮಾಡುವುದಾಗಲೀ, ಪರಭಾರೆ ಮಾಡುವುದಾಗಲೀ ಅಥವಾ ವರ್ಗಾಯಿಸುವುದಾಗಲೀ ಮಾಡುವಂತಿಲ್ಲ. ಒಂದು ವೇಳೆ ಈ ಆದೇಶವನ್ನು 
ನಿರ್ಲಕ್ಷ್ಯ ಮಾಡಿ ಈ ಸ್ವತ್ತನ್ನು ಕೊಂಡಲ್ಲಿ ಅಥವಾ ಇನ್ಯಾವುದೇ ವಿಧದಲ್ಲಿ ವರ್ಗಾಯಿಸಿಕೊ೦ಡಲ್ಲಿ ಅದು ಸಿಂಧುವಾಗುವುದಿಲ್ಲ (ಸಕ್ರಮವಾಗುವುದಿಲ್ಲ) 
ಎಂದು ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲಾಗಿದೆ. 


ದುರುಪಯೋಗದಾರರ ಈ ಜಪ್ತಿ ಆದೇಶದ ವ್ಯಾಪ್ತಿಯಿಂದ ಹೊರಬರಲು ಇಚ್ಛಿಸಿದಲ್ಲಿ ಜಪ್ತಿಗೊಳಸಲ್ಪಟ್ಟ ಮೌಲ್ಯಕ್ಕೆ ತಕ್ಕಷ್ಟು ಮತ್ತು 
ನ್ಯಾಯಾಲಯವು ಸರಿ ಎಂದು ಭಾವಿಸುವ ತಕ್ಕಷ್ಟು ನಗದು ಭದ್ರತೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, 
ತುಮಕೂರು. ಇವರ ಹೆಸರಲ್ಲಿ ತುಮಕೂರು ಜಿಲ್ಲಾ ಕೇಂದ್ರ ಬ್ಯಾಂಕ್‌ ನಿಯಮಿತ, ತುಮಕೂರು, ಕೇಂದ್ರ ಕಛೇರಿ. ಈ ಬ್ಯಾಂಕಿನ ಅಮಾನತ್‌ ಖಾತೆಯಲ್ಲಿ 
ತೊಡಗಿಸಿ ಈ ಬಗ್ಗೆ ಮೂಲ ಚಲನ್‌ ಪ್ರತಿಯನ್ನು ಈ ಪತ್ರ ತಲುಪಿದ 30 ದಿನದೊಳಗಾಗಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ನ್ಯಾಯಾಲಯಕ್ಕೆ 
ಹಾಜರು ಪಡಿಸುವುದರ ಮೂಲಕ ಈ ಜಪ್ತಿ ಆದೇಶದಿಂದ ಹೊರಗುಳಿಯಬಹುದೆಂದು ಸಹ ತಿಳಿಸಲಾಗಿದೆ. ಸದರಿ ನಿಗಧಿತ ಅವಧಿಯೊಳಗೆ ನಗದು 
ಭದ್ರತೆ ನೀಡಲು ಪ್ರತಿವಾದಿಗಳು ವಿಫಲರಾದಲ್ಲಿ ಈ ಷರತ್ತು ಪೂರ್ವಕ ಜಪ್ತಿ ಆದೇಶ ಸ್ಥಿರಗೊಳ್ಳುವುದಲ್ಲದೇ ಖಾಯಂಗೊಳ್ಳುವುದು ಎಂದು 
ತಿಳಿಯತಕ್ಕದ್ದು. 


ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮುದ್ರೆಯೊಂದಿಗೆ ದಿನಾ೦ಕ:02-6-2012 ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಿರುತ್ತೇನೆ. 
ಮುಂದಿನ ವಿಚಾರಣೆಯನ್ನು ದಿ:16/6/2012 ರಂದು ಬೆಳಿಗ್ಗೆ 11-00 ಗಂಟೆಗೆ ಮುಂದೂಡಿದೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತುಮಕೂರು ಉಪವಿಭಾಗ, ತುಮಕೂರು 


ಷೆಡ್ಯೂಲ್‌ ರೀತ್ಯಾ ಸ್ವತ್ತಿನ ವಿವರ 








ಖಾತೆದಾರರು/ಹಕ್ಕುದಾರರ ವಿಸ್ತೀರ್ಣ 
ಕ್ರಸಂ. ಖಾತೆ ಸಂ. ಚಕ್ಕುಬಂದಿ 
ಹೆಸರು ಮತ್ತು ವಿಳಾಸ 
1. ಎಂ.ರಸೂಲ್‌ ಖಾನ್‌, ಬಿನ್‌ 1297/721/13 16x40 ಪೂರ್ವ-ಎಂ.ರಸೂಲ್‌ ಖಾನ್‌ ರವರ ಮನೆ 

ಹಾಹ್‌ ಮಾನ್‌ ಚ ಪಶ್ಚಿಮ-ನಾಜಿಮಾ ಉನ್ನಿಸ್‌ರವರ ಪಾಳು 

ಹುಲಿಯೂರುದುರ್ಗ ಗ್ರಾಮ ಪಂಚಾಯ್ತಿ ಆರ್‌ಸಿಸಿ ಮನೆ ಉತರ- ರಸೆ 

ಕುಣಿಗಲ್‌ ತಾ॥ ದಕ್ಷಿಣ- ಗಲ್ಲಿ 
Ke [sd 























ಪಿ.ಆರ್‌. 847 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೦೫ 





ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ. ಇವರ ನ್ಯಾಯಾಲಯದಲ್ಲಿ 
ಪ್ರಕರಣ ಸಂ: ಅಎಕ್‌ಇ/ಚಿಪುರ/ಡಿಟಿಸಿಆರ್‌/356/2011-12, ದಿನಾಂಕ: 25/05/2012 


ಉಪಸ್ಥಿತರು:- ಎನ್‌. ಚಂದ್ರಶೇಖರ, ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಚಿಕ್ಕಬಳ್ಳಾಪುರ ಜಿಲ್ಲೆ. 


ಪಿರ್ಯಾದುದಾರರು:- ವಿರುದ್ಧ ಆರೋಪಿ:- 
ಅಬಕಾರಿ ಉಪ ನಿರೀಕ್ಷಕರು-2, ಗೌರಿಬಿದನೂರು ಶಂಕರ್‌ ಬಿನ್‌ ಮುನಿಸ್ವಾಮಿ, ಸುಮಂಗಳಿ ಬಡಾವಣೆ, 
ವಲಯ, ಗೌರಿಬಿದನೂರು. ಗೌರಿಬಿದನೂರು ಟೌನ್‌. 


ಪ್ರಕರಣದ ಮುಖ್ಯಾಂಶಗಳು:- 


ಅಬಕಾರಿ ಉಪ ಅಧೀಕ್ಷಕರು (ಹೆ.ಪ್ರ) ಚಿಕ್ಕಬಳ್ಳಾಪುರ ಉಪ ವಿಭಾಗ ರವರ ನಿರ್ದೇಶನದಂತೆ ಹಾಗೂ ಗೌರಿಬಿದನೂರು ವಲಯದ ಅಬಕಾರಿ 
ನಿರೀಕ್ಷಕರು ಉಪ ನಿರೀಕ್ಷಕರು-1 ಹಾಗೂ ಸಿಬ್ಬಂದಿಯೊಂದಿಗೆ ಸರ್ಕಾರಿ ವಾಹನ ಸಂಃಕೆಎ-07 ಜಿ-279 ರ ವಾಹನದಲ್ಲಿ ದಿನಾಂಕ:21/02/2012 ರಂದು 
ಸಾಯಂಕಾಲ 5-30 ಗಂಟೆ ಸಮಯದಲ್ಲಿ ಗೌರಿಬಿದನೂರು ತಾಲ್ಲೂಕು ವಿದುರಾಶ್ವತ್ಥದಿ೦ದ ಮೇಳ್ಯಾ ರಸ್ತೆಯ ಯರ್ರನಹಳ್ಳಿ ಗ್ರಾಮದ ರಸ್ತೆಯ ತಿರುವಿನಲ್ಲಿ 
(ವೃತ್ತ) ಗಸ್ತು ಕಾರ್ಯ ಮಾಡುತ್ತಿದ್ದಾಗ ಬಂದ ಖಚಿತ ವರ್ತಮಾನದ ಮೇರೆಗೆ ಅಕ್ರಮ ಸೇಂದಿ ಶೇಖರಣೆ ಹಾಗೂ ಸಾಗಾಣಿಕೆ ಮಾಡುತ್ತಿರುವ ಬಗ್ಗೆ 
ವಿಷಯವನ್ನು ಸ್ಥಳದಲ್ಲಿ ಇದ್ದ ವ್ಯಕ್ತಿಗಳಿಗೆ ತಿಳಿಸಿ ಪಂಚರಾಗಿ ಸಹಕರಿಸಬೇಕೆಂದು ಕೇಳಿಕೊಂಡಾಗ ಸದರಿ ವ್ಯಕ್ತಿಗಳು ಒಪ್ಪಿಕೊಂಡ ನಂತರ ಮೇಲ್ಕಂಡ 
ಸ್ಥಳದಲ್ಲಿ ರಸ್ತೆಕಾವಲು ಕಾರ್ಯ ನಡೆಸುತ್ತಿದ್ದಾಗ ಒಬ್ಬ ಆಸಾಮಿ ದ್ವಿಚಕ್ರ ವಾಹನದಲ್ಲಿ ಮೇಳ್ಯಾದ ಕಡೆಯಿ೦ದ ಬರುತ್ತಿದ್ದು, ಸರ್ಕಾರಿ ವಾಹನ 
ನೋಡುತ್ತಿದ್ದಂತೆಯೇ ಆತನು ಗಾಬರಿಯಿ೦ದ ತನ್ನ ವಾಹನವನ್ನು ಚಾಲನೆ ಮಾಡಿಕೊಂಡು ಬರುತ್ತಿದ್ದು, ಆಸಾಮಿಯೂ ಸಿಬ್ಬಂದಿಯು ನಿಂತಿದ್ದ ಸ್ಥಳಕ್ಕೆ 
ಬರುತ್ತಿದ್ದಂತೆ ಆತನನ್ನು ಸಿಬ್ಬಂದಿಯು ತಡೆದು ನಿಲ್ಲಿಸಿ ದ್ವಿಚಕ್ರ ವಾಹನ ತಪಾಸಣೆ ಮಾಡಲು ಕಾಲಾವಕಾಶದ ತೊಂದರೆಯಿಂದ “ಸರ್ಚ್‌ ವಾರೆಂಟ್‌” 
ಪಡೆಯಲು ಸಾಧ್ಯವಿಲ್ಲವೆಂದು ತಿಳಿಸಿ, ಸ್ಥಳದಲ್ಲಿಯೇ “ರೆಕಾರ್ಡ್‌ ಆಫ್‌ ರೀಸನ್‌” ಕ್ರಮದೊಂದಿಗೆ ವಾಹನವನ್ನು ಪರಿಶೀಲಿಸಲಾಗಿ ವಾಹನದ ಸೀಟು 
ಮತ್ತು ಹ್ಯಾಂಡಲ್‌ ಮಧ್ಯಭಾಗದಲ್ಲಿ ಸುಮಾರು 20 ಲೀಟರ್‌ನಷ್ಟು ಬಿಳಿಯ ಬಣ್ಣದ ಪ್ಲಾಸ್ಟಿಕ್‌ ಕ್ಯಾನ್‌ ಕಂಡು ಬಂತು. ಸದರಿ ಆಸಾಮಿಗೆ ಇದು ಏನು 
ಎಂದು ಕೇಳಿದಾಗ ತಡಬಡಾಯಿಸಿದ್ದು, ಆಗ ಇಲಾಖೆಯ ಸಿಬ್ಬಂದಿಯು ಕ್ಕಾನ್‌ನ ಮುಚ್ಚಳವನ್ನು ಬಿಚ್ಚಿ ನೋಡಲಾಗಿ ಕ್ಯಾನ್‌ನ ಒಳಗೆ ಕೆಟ್ಟ ಹಾಗೂ 
ಹುಳಿಯ ವಾಸನೆಯಿಂದ ಕೂಡಿದ ಬಿಳಿಯ ಬಣ್ಣದ ದ್ರಾವಣ ಕಂಡುಬಂದಿತು ಇದು ಸೇಂದಿ ಎಂದು ಖಚಿತಪಡಿಸಿಕೊಂಡು ಎಲ್ಲಿಂದ ಏತಕ್ಕಾಗಿ 
ತಂದಿರುವೆ ಎಂದು ಕೇಳಲಾಗಿ ಸದರಿ ಆಸಾಮಿಯು ಆಂಧ್ರದಿಂದ ತಂದಿದ್ದು, ಮತ್ತು ಇದನ್ನು ಕರ್ನಾಟಕದಲ್ಲಿ ಮಾರಾಟ ಮಾಡಲು ಉದ್ದೇಶಿಸಿರುವುದಾಗಿ 
ತಿಳಿಸಿದ್ದು, ನಂತರ ಆಸಾಮಿಯ ಹೆಸರು ಮತ್ತು ವಿಳಾಸವನ್ನು ಕೇಳಲಾಗಿ ಆತನು ಶಂಕರ್‌ ಬಿನ್‌ ಮುನಿಸ್ವಾಮಿ, ಸುಮಂಗಲಿ ಬಡಾವಣೆ, ಗೌರಿಬಿದನೂರು 
ಟೌನ್‌ ಎಂದು ತಿಳಿಸಿದ್ದು, ಸೇಂದಿ ಸಾಗಾಣಿಕೆಗೆ ದಾಖಲಾತಿಗಳು ಇದೆಯೇ ಎಂದು ಕೇಳಲಾಗಿ ಯಾವುದೇ ದಾಖಲಾತಿಗಳು ಇಲ್ಲ ಎಂದು ತಿಳಿಸಿದ್ದು, 
ಸದರಿ ಕ್ಯಾನ್‌ನಲ್ಲಿದ್ದ ಸೇಂದಿಯಿಂದ 500 ಮಿಲಿಯ ಒಂದು ಪ್ಲಾಸ್ಟಿಕ್‌ ಬಾಟಲಿನಲ್ಲಿ ರಸಾಯನಿಕ ಪರೀಕ್ಷೆಗಾಗಿ ಮಾದರಿ ತೆಗೆದು ಆ ಬಾಟಲಿಯ ಬಾಯಿಗೆ 
ಮುಚ್ಚಳ ಹಾಕಿ ಬಿಳಿ ಬಟ್ಟೆ ಸುತ್ತಿ ದಾರದಿಂದ ಕಟ್ಟಿ ಇಲಾಖಾ ಸೀಲಿನಿಂದ ಮೊಹರು ಮಾಡಿ ನಂತರ ಚೀಟಿಯಲ್ಲಿ ಪಂಚರ ಸಹಿ ಪಡೆದು ಮಾದರಿ 
ಬಾಟಲಿಗೆ ಅಂಟಿಸಿ, ನಕಲನ್ನು ಪಂಚರಿಗೆ ನೀಡಿ ನಂತರ ವಾಹನವನ್ನು ಪರಿಶೀಲಿಸಲಾಗಿ ಅದು ಹಸಿರು ಬಣ್ಣದ ಟಿವಿಎಸ್‌ ಸೂಪರ್‌ ಎಕ್ಸ್‌ಎಲ್‌ 
ಹೆವಿಡ್ಯುಟಿ ವಾಹನವಾಗಿದ್ದು, ಇದರ ನೊಂದಣಿ ಸಂಃೆಎ-40 ಕ್ಯೂ-9513, ಚಾಸೀಸ್‌ ಸಂ:ಎಂಡಿ621ಬಿಡಿಬಿ2ಎಫ್‌51209, ಇಂಜಿನ್‌ 
ಸಂ:ಒಡಿಐಎಫ್‌ಬಿ1354233 ಆಗಿರುತ್ತದೆ. ನಂತರ ಆರೋಪಿಯನ್ನು ದಸ್ತಗಿರಿಪಡಿಸಿಕೊ೦ಂಡು ವಾಹನ ಮತ್ತು ಸೇಂದಿಯನ್ನು ಇಲಾಖಾ ವಶಕ್ಕೆ 
ತೆಗೆದುಕೊಂಡು ಈ ಕೃತ್ಯವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 11, 13 ಮತ್ತು 14, 15 ರಂತೆ ಹಾಗೂ ಇದೇ ಕಾಯ್ದೆ ಕಲಂ 32(1). 34, 
38(ಎ) ಮತ್ತು 43 ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ ಈ ಬಗ್ಗೆ ತಕ್ಷೀರು ಸಂ:08/2011-12, ದಿನಾಂಕ:21/02/2012 ರಲ್ಲಿ ಮೊಕದ್ದಮೆ 
ದಾಖಲಿಸಿಕೊಂಡು ಆರೋಪಿಯನ್ನು ಪ್ರಥಮ ಮಾಹಿತಿ ವರದಿಯೊಂದಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ, ತದನಂತರ ಪ್ರಮಾ.ವ. ಮಹಜರ್‌ 
ಪ್ರತಿಯೊಂದಿಗೆ ಹಾಗೂ ಪಿ.ಎಫ್‌ನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ ಸೇಂದಿ ಮತ್ತು ವಾಹನವನ್ನು ಗೌರಿಬಿದನೂರು ವಲಯದ ಅಬಕಾರಿ ನಿರೀಕ್ಷಕರ ವಶಕ್ಕೆ 
ಹಸ್ತಾಂತರಿಸಲು ಅನುಮತಿ ನೀಡಬೇಕೆಂದು ಕೋರಿರುತ್ತಾರೆ. 


ಅದರಂತೆ ಸೇಂದಿ ಮತ್ತು ವಾಹನವನ್ನು ಅಬಕಾರಿ ನಿರೀಕ್ಷಕರು, ಗೌರಿಬಿದನೂರು ವಲಯ ಇವರ ವಶಕ್ಕೆ ಹಸ್ತಾಂತರಿಸಲು ಈ 
ಪ್ರಾಧಿಕಾರದಿಂದ ದಿನಾಂಕ:22/2/2012 ರಂದು ಅನುಮತಿ ನೀಡಲಾಗಿದೆ. 


ತನಿಖಾಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿ ಜಪ್ಮುಪಡಿಸಿದ ಸೇಂದಿಯಿಂದ ತೆಗೆಯಲಾದ ಮಾದರಿಯನ್ನು ರಾಸಾಯನಿಕ 
ಶ್ಲೇಷಣೆಗಾಗಿ ಕೇಂದ್ರ ರಾಸಾಯನಿಕ ಪ್ರಯೋಗಾಲಯ, ಅಬಕಾರಿ ಇಲಾಖೆ, ಬೆಂಗಳೂರು ಇವರಿಗೆ ಸಲ್ಲಿಸಿದ್ದು, ತಜ್ಞರ ವರದಿ 
ಸಂ:ಸಿಸಿಎಲ್‌:1493/2012, ದಿನಾ೦ಕ:12/03/2012 ರ ಪತ್ರದಂತೆ ರಾಸಾಯನಿಕ ವಿಶ್ಲೇಷಣೆಗೆ ಕಳುಹಿಸಲಾದ ಮಾದರಿಯಲ್ಲಿ ಮದ್ಯಸಾರದ ಅಂಶ 3.35% 
ವಿ.ವಿ. ಇದ್ದು, ಇದರಲ್ಲಿ ಈಥೈಲ್‌ ಅಲ್ಕೋಹಾಲ್‌ ಮತ್ತು ಕ್ಲೋರಲ್‌ ಹೈಡ್ರೇಟ್‌ ಅಂಶ ಕಂಡುಬಂದಿದ್ದು, ಇದು ಮಾನವನ ಸೇವನೆಗೆ 
ಯೋಗ್ಯವಾಗಿರುವುದಿಲ್ಲ ಎಂದು ತಜ್ಞರು ಅಭಿಪ್ರಾಯ ನೀಡಿದ್ದು, ತಜ್ಞರ ವರದಿಯ ಪ್ರತಿಯನ್ನು ಅಬಕಾರಿ ನಿರೀಕ್ಷಕರು, ಗೌರಿಬಿದನೂರು ವಲಯ ರವರ 
ಪತ್ರ ದಿನಾಂಕ:20/04/2012 ರೊಂದಿಗೆ ಲಗತ್ತಿಸಿ ಈ ಮೊಕದ್ದಮೆಯಲ್ಲಿ ಜಪ್ಪುಪಡಿಸಲಾದ 20 ಲೀ. ಸೇಂದಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು 


[3 


೫೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಹಾಕಿಕೊಳ್ಳಲು ತನಿಖಾಧಿಕಾರಿಗಳು ವರದಿ ಸಲ್ಲಿಸಿದ್ದು, ಅದರಂತೆ ಟಿವಿಎಸ್‌ ಸೂಪರ್‌ ಎಕ್ಸ್‌ಎಲ್‌ ಹೆವಿಡ್ಯುಟಿ ನೊಂದಣಿ ಸಂ:ಕೆಎ-40 ಕ್ಯೂ-9513 ರ 
ವಾಹನ ಹೊರತುಪಡಿಸಿ ಪ್ರಕರಣ ತನಿಖೆ ಕಾಯ್ದರಿಸಿ 20 ಲೀ. ಸೇಂದಿಯನ್ನು ದಿನಾಂಕ: 27/04/2012 ರಂದು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಮಾದರಿ ಹೊರತುಪಡಿಸಿ ಉಳಿದ ಸೇಂದಿಯನ್ನು ನಿಯಮಾನುಸಾರ ನಾಶಪಡಿಸಲು ಪ್ರಾಧಿಕಾರದಿಂದ ಆದೇಶಿಸಲಾಗಿತ್ತು 


ಅಬಕಾರಿ ನಿರೀಕ್ಷಕರು, ಗೌರಿಬಿದನೂರು ವಲಯ ರವರು ತನಿಖೆಯನ್ನು ಮುಂದುವರೆಸಿ ಪ್ರಕರಣದಲ್ಲಿ ಜಪ್ತು ಮಾಡಿರುವ ಟಿವಿಎಸ್‌ ಸೂಪರ್‌ 
ಎಕ್ಸ್‌ಎಲ್‌ ಹೆವಿಡ್ಯುಟಿ ನೊಂದಣಿ ಸಂ:ಕೆಎ-40 ಕ್ಯೂ-9513 ರ ಮಾಲೀಕರ ಬಗ್ಗೆ ಸಂಬಂಧಿಸಿದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ “ಬಿ” ರಿಜಿಸ್ಟರ್‌ 
ಎಕ್ಸ್‌ಟ್ರ್ಯಾಕ್ಟ್‌ ಪಡೆದು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದು, ಸದರಿ "ಬಿ ರಿಜಿಸ್ಟರ್‌ ಎಕ್ಸ್‌ಟ್ರ್ಯಾಕ್ಟ್‌ ಪ್ರಕಾರ ಶ್ರೀ ಬಾಬು ಬಿನ್‌ ಕ್ರಿಷ್ಟ ಸಿಂಗ್‌, ಸುಮ೦ಗಳಿ ಬಡಾವಣೆ, 
ಹಿರೇಬಿದನೂರು, ಗೌರಿಬಿದನೂರು ತಾಲ್ಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದು ವರದಿಯ ಮೇರೆಗೆ ಸದರಿ ನೊಂದಣಿ ಮಾಲೀಕರಿಗೆ / ಆರೋಪಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ:11/04/2012 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 4ಬಿ) ರೀತ್ಯಾ ಕಾರಣ ಕೇಳಿ ನೊಟೀಸ್‌ನ್ನು 
ಆರ್‌.ಪಿ.ಎ.ಡಿ. ಮೂಲಕ ರವಾನಿಸಿದ್ದು, ನೊಟೀಸ್‌ ಜಾರಿಯಾಗದೇ ಈ ಪ್ರಾಧಿಕಾರಕ್ಕೆ ವಾಪಸ್ಸು ಬಂದಿರುತ್ತದೆ. ಸದರಿ ನೊಟೀಸ್‌ನ್ನು ಅಬಕಾರಿ 
ನಿರೀಕ್ಷಕರು, ಗೌರಿಬಿದನೂರು ವಲಯ ಇವರಿಗೆ ಜಾರಿ ಮಾಡಲು ನಿರ್ದೇಶನ ನೀಡಿದ್ದು, ಅದರಂತೆ ಅಬಕಾರಿ ನಿರೀಕ್ಷಕರು, ಗೌರಿಬಿದನೂರು ವಲಯ 
ಇವರು ನೊಟೀಸ್‌ನ್ನು ಆರೋಪಿಗೆ ದಿನಾ೦ಕ:12/04/2012 ರಂದು ಮತ್ತು ಮಾಲೀಕರಿಗೆ ದಿನಾಂಕ:18/04/2012 ರಂದು ಜಾರಿ ಮಾಡಿ ಸ್ವೀಕೃತಿಯನ್ನು 
ಪಡೆದು ಈ ಪ್ರಾಧಿಕಾರಕ್ಕೆ ದಿನಾಂಕ: 27/04/2012 ರ ಪತ್ರದಲ್ಲಿ ಸಲ್ಲಿಸಿರುತ್ತಾರೆ. ಅಲ್ಲದೇ ವಾಹನ ಜಪ್ತಾಗಿ ಸುಮಾರು 3 ತಿಂಗಳು ಕಳೆದರೂ ವಲಯ 
ಕಛೇರಿಗೆ ವಾಹನದ ಬಗ್ಗೆ ಹಕ್ಕು ಚಲಾಯಿಸಿ ಮೂಲ ದಾಖಲಾತಿಗಳೊಂದಿಗೆ ಯಾರೂ ಹಾಜರಾಗಿರುವುದಿಲ್ಲ. ಆದಕಾರಣ ವಾಹನವನ್ನು ಹೀಗೆ 
ಉಳಿಸಿಕೊಂಡಲ್ಲಿ ಅದರ ಮೌಲ್ಯ ಕಡಿಮೆಯಾಗಿ ಸರ್ಕಾರದ ರಾಜಸ್ಪಕ್ಕೆ ದಕ್ಕೆಯಾಗುತ್ತದೆ. ಆದಕಾರಣ ವಾರಸುದಾರರು ಬಾರದೇ ಇರುವುದರಿಂದ ಸದರಿ 
ಟಿವಿಎಸ್‌ ಸೂಪರ್‌ ಎಕ್ಸ್‌ಎಲ್‌ ಹೆವಿಡ್ಯುಟಿ ನೊಂದಣಿ ಸಂ:ಕೆಎ-40 ಕ್ಯೂ-9513 ರ ದ್ವಿಚಕ್ರ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಶಿಫಾರಸ್ಸು ಮಾಡಿರುತ್ತಾರೆ. 


ದಿನಾಂಕ:25/05/2012 ರಂದು ಪ್ರಕರಣವನ್ನು ಪ್ರಾಧಿಕಾರದಲ್ಲಿ ವಿಚಾರಣೆಗೆ ತೆಗೆದುಕೊಳ್ಳಲಾಗಿ ವಾಹನ ಮಾಲೀಕತ್ವ ಹೊಂದಿರುವವರು ಈ 
ಪ್ರಾಧಿಕಾರದ ಮುಂದೆ ಇಲ್ಲಿಯತನಕ ಯಾರೂ ಹಾಜರಾಗಿರುವುದಿಲ್ಲ. ದಾಖಲೆಗಳು, ಪ್ರಮಾ.ವ. ಮಹಜರ್‌ನ್ನು ಪರಿಶೀಲಿಸಲಾಗಿ ಅಬಕಾರಿ ಉಪ 
ನಿರೀಕ್ಷಕರು-2, ಗೌರಿಬಿದನೂರು ವಲಯ, ಗೌರಿಬಿದನೂರು ರವರು ದಿನಾಂಕ:21/02/2012 ರಂದು ಗೌರಿಬಿದನೂರು ತಾಲ್ಲೂಕು ಎದುರಾಶ್ವತ್ಥದಿ೦ದ 
ಮೇಳ್ಯಾ ರಸ್ತೆಯ ಯರ್ರೇನಹಳ್ಳಿ ಗ್ರಾಮದ ರಸ್ತೆಯ ಬಳಿ ರಸ್ತೆಕಾವಲು ಮಾಡುತ್ತಿದ್ದಾಗ ಟಿವಿಎಸ್‌ ಸೂಪರ್‌ ಎಕ್ಸ್‌ಎಲ್‌ ಹೆವಿಡ್ಯುಟಿ ನೊಂದಣಿ ಸಂ:ಕೆಎ-40 
ಕ್ಯೂ-9513 ರ ದ್ವಿಚಕ್ರ ವಾಹನದಲ್ಲಿ 20 ಲೀ. ಸೇಂದಿಯನ್ನು ಹೊಂದಿ ಸಾಗಾಣಿಕೆ ಮಾಡುವ ಸಮಯದಲ್ಲಿ ಜಪ್ತುಪಡಿಸಿರುವುದು ಸಾಬೀತಾಗಿರುತ್ತದೆ. 
ಅಲ್ಲದೆ ರಾಸಾಯನಿಕ ತಜ್ಞರ ವರದಿಯನ್ವಯ ಜಪ್ತುಪಡಿಸಿರುವ ಸೇಂದಿಯಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಮತ್ತು ಕ್ಲೋರೈಡ್‌ ಅಂಶ ಕಂಡು 
ಬಂದಿರುವುದರಿಂದ ಈ ವಾಹನವನ್ನು ಅಬಕಾರಿ ವಸ್ತುಗಳ ಅಕ್ರಮ ಸಾಗಾಣಿಕೆಗೆ ಉಪಯೋಗಿಸಿರುವುದು ಸಾಬೀತಾಗಿರುತ್ತದೆ. ಆದುದರಿಂದ ಈ 
ಕೆಳಗಿನಂತೆ ಆದೇಶ. 


ಆದೇಶ 


ಎನ್‌. ಚಂದ್ರಶೇಖರ, ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಚಿಕ್ಕಬಳ್ಳಾಪುರ ಜಿಲ್ಲೆ ಆದ ನಾನು ಕರ್ನಾಟಕ 
ಅಬಕಾರಿ ಕಾಯ್ದೆ 1965 ರ ಕಲಂ 43(ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 43(ಬಿ) ಅಡಿ ಕ್ರಮ ಜರುಗಿಸಲಾಗಿದ್ದು, ಅಬಕಾರಿ 
ಉಪ ನಿರೀಕ್ಷಕರು-2, ಗೌರಿಬಿದನೂರು ವಲಯ, ಗೌರಿಬಿದನೂರು ರವರ ದಿನಾಂಕ:21/02/2012 ರ ಪ್ರಮಾ.ವ.ಸಂ:08/2012 ರಲ್ಲಿ ಜಪ್ತುಪಡಿಸಿರುವ 
ಟಿವಿಎಸ್‌ ಸೂಪರ್‌ ಎಕ್ಸ್‌ಎಲ್‌ ಹೆವಿಡ್ಕುಟಿ ನೊಂದಣಿ ಸಂ:ಕೆಎ-40 ಕ್ಯೂ-9513 ರ ಇಂಜಿನ್‌ ನಂ:ಒಡಿ1ಎಪ್ಟಿ354233, ಚಾಸೀಸ್‌ 
ನಂ:ಎಚಿಡಿ621ಬಿಡಿ19ಬಿ2ಎಫ್‌51289 ರ ದ್ವಿಚಕ್ರ ವಾಹನವನ್ನು ವಾರಸ್ಸುದಾರರಿಲ್ಲದ ವಾಹನವೆಂದು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ 
ಕಲಂ 43 (ಸಿ) ಅಡಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ವಾಹನಕ್ಕೆ ಸಂಬಂಧಿಸಿದಂತೆ ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸುವುದಾದಲ್ಲಿ ಈ ಆದೇಶ ಹೊರಡಿಸಿದ ದಿನಾಂಕದಿಂದ 30 
ದಿವಸಗಳೊಳಗೆ ಸಲ್ಲಿಸಬಹುದಾಗಿದೆ. ತಪ್ಪಿದ್ದಲ್ಲಿ ಇದೇ ಅಂತಿಮ ಆದೇಶವಾಗಿ ಊರ್ಜಿತಗೊಳ್ಳುತ್ತದೆ. 


ಈ ಆದೇಶವನ್ನು ದಿನಾಂಕ:25/05/2012 ರಂದು ಈ ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಿರುತ್ತೇನೆ. ಮೇಲ್ಮನವಿ ಆವಧಿ ಮುಗಿದ 
ನಂತರ ಕಾನೂನು ರೀತ್ಯಾ ಮೇಲ್ಕಂಡ ವಾಹನವನ್ನು ವಿಲೇವಾರಿ ಮಾಡಲು ಆದೇಶಿಸಿದೆ. 


ಎನ್‌. ಚಂದ್ರಶೇಖರ, 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪಆಯುಕ್ತರು, 


ವ್‌ 


ಪಿ.ಆರ್‌. 862 ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೦೭ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಕಾಇ 32 ಎಲ್‌ಇಟಿ 2012, ಬೆಂಗಳೂರು, ದಿನಾಂಕ:13-07-2012. 


ಸರ್ಕಾರದ ಸಮ ಸಂಖ್ಯೆಯ ದಿನಾಂಕ: 12-04-2012ರ ಅಧಿಸೂಚನೆಯಲ್ಲಿ ನಾಗರೀಕ ಸೇವಾ (ಜೇಷ್ಟತೆ) 
ನಿಯಮಾವಳಿ, 1957ರ ನಿಯಮ 10(2)(ಎ) ಅಡಿಯಲ್ಲಿ ಕಾರ್ಮಿಕ ಇಲಾಖೆಯ ಜಂಟಿ ಕಾರ್ಮಿಕ ಆಯುಕ್ತರುಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಯನ್ನು 
ದಿನಾ೦ಕ:01-01-2009 ಮತ್ತು 01-01-2010ರಲ್ಲಿರುವಂತೆ ಅನುಬ೦ಧ-1ರಲ್ಲಿ, ದಿನಾಂಕ: 01-01-2011 ರಲ್ಲಿರುವಂತೆ ಅನುಬಂಧ-॥ ರಲ್ಲಿ ಹಾಗೂ 
ದಿನಾಂಕ: 1-1-2012 ರಲ್ಲಿರುವಂತೆ ಅನುಬಂಧ-॥| ರಲ್ಲಿ ಪಕಟಿಸಿ ಈ ಸಂಬಂಧ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಅಧಿಸೂಚನೆಯು ಕರ್ನಾಟಕ 
ರಾಜ್ಯಪತದಲ್ಲಿ ಪಕಟವಾದ ದಿನಾಂಕದಿಂದ 30 ದಿನಗಳೊಳಗಾಗಿ ಸರ್ಕಾರದ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು-1 
ಇವರಿಗೆ ಸಲ್ಲಿಸತಕ್ಕದ್ದೆಂದು ಸೂಚಿಸಲಾಗಿತ್ತು ಸದರಿ ಅಧಿಸೂಚನೆಯು ದಿನಾಂಕ: 10-05-2012ರ ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟವಾಗಿರುತ್ತದೆ. ಈ 
ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. ಆದ್ದರಿಂದ ಜಂಟಿ ಕಾರ್ಮಿಕ ಆಯುಕ್ತರ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಈ 
ಕೆಳಕಂಡಂತೆ ಪಕಟಿಸಲಾಗಿದೆ. 


ಕರ್ನಾಟಕ 


ಅನುಬಂಧ-1 


(ದಿನಾಂಕ:01.01.2009 ಮತ್ತು 1-1-2010 ರಲ್ಲಿದ್ದಂತೆ ಜಂಟಿ ಕಾರ್ಮಿಕ ಆಯುಕ್ತರುಗಳ ಜೇಷ್ಠತಾ ಪಟ್ಟ) 































































































ಣ್‌ 

ಚ ಸಾವ ಷ್ಟ ಜನ್ನ ದಿನಾಂಕ ಸೇವೆಗೆ ಸೇರಿದ ದಿನಾಂಕ ನಗೂ ಹೊಂದದೆ 
ಸಂಖ್ಯೆ ಶೀ/ಶೀಮತಿ 6 ದಿನಾಂಕ 

1 ಹೆಚ್‌.ಎಸ್‌.ಉತ್ತಪ್ಪ, 30-1-51 2-4-83 30-10-07 

ಅನುಬಂಧ-॥ 
(ದಿನಾಂಕ: 01.01.2011ರಲ್ಲಿದ್ದಂತೆ ಜಂಟಿ ಕಾರ್ಮಿಕ ಆಯುಕ್ತರುಗಳ ಜೇಷ್ಠತಾ ಪಟ್ಟ) 

ಕಮ ಅಧಿಕಾರಿಯ ಹೆಸರು ಸ | ಪದೋನ್ನತಿ ಹೊಂದಿದ 
ಸಂಖ್ಯೆ ಶೀ/ಶೀಮತಿ ಜನ್ಮ ದಿನಾಂಕ ಸೇವೆಗೆ ಸೇರಿದ ದಿನಾಂಕ NE 

1 ಹೆಚ್‌.ಎಸ್‌.ಉತ್ತಪ್ಪ, 30-1-51 2-4-83 30-10-07 

2 ಜಿ.ಟಿ.ಜಿ೦ಕಲಪ್ಪ 18-02-55 23-03-91 12-05-10 

3 ಎಸ್‌.ನರಸಿಂಹಮೂರ್ತಿ 14-04-62 13-08-91 12-05-10 

4 ವಿ.ಎಸ್‌.ಹಿಟ್ಟಣಗಿ 25-06-52 04-03-80 12-05-10 

5 ಜಿ.ಹೆಚ್‌.ಕೊ೦ಗಿ 21-01-53 04-03-80 12-05-10 

ಅನುಬಂಧ-॥॥ 
(ದಿನಾಂಕ:01.01.2012ರಲ್ಲಿದ್ದಂತೆ ಜಂಟಿ ಕಾರ್ಮಿಕ ಆಯುಕ್ತರುಗಳ ಜೇಷ್ಠತಾ ಪಟ್ಟ) 

ಕಮ ಅಧಿಕಾರಿಯ ಹೆಸರು ಸೇವೆಗೆ ಸೇರಿದ ಪದೋನ್ನತಿ ಹೊಂದಿದ 
ಸ ಜನ್ನ ದಿನಾಂಕ ಈ 
ಸಂಖ್ಯೆ ಶೀ/ಶೀಮತಿ ಆ ದಿನಾಂಕ ದಿನಾಂಕ 

1 ಜಿ.ಟಿ.ಜಿ೦ಕಲಪ್ಪ 18-02-55 23-03-91 12-05-10 

2 ಎಸ್‌.ನರಸಿಂಹಮೂರ್ತಿ 14-04-62 13-08-91 12-05-10 

3 ವಿ.ಎಸ್‌.ಹಿಟ್ಟಣಗಿ 25-06-52 04-03-80 12-05-10 

4 ಜಿ.ಹೆಚ್‌.ಕೊಂಗಿ 21-01-53 04-03-80 12-05-10 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಎನ್‌.ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 977 ಕಾರ್ಮಿಕ ಇಲಾಖೆ 











೫೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ೩ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಕಾಇ 34 ಎಲ್‌ಇಟಿ 2012, ಬೆಂಗಳೂರು, ದಿನಾಂಕ: 13-07-2012. 


ಸರ್ಕಾರದ ಸಮ ಸಂಖ್ಯೆಯ ದಿನಾಂಕ: 10-04-2012ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಜೇಷ್ಠತೆ) ನಿಯಮಾವಳಿಗಳು, 
1957ರ ನಿಯಮ 10(2)(ಎ)ರ ಪ್ರಕಾರ ದಿನಾ೦ಕ:01-01-2011 ಮತ್ತು 01-01-2012ರಲ್ಲಿದ್ದಂತೆ ಕಾರ್ಮಿಕ ಇಲಾಖೆಯ ಅಪರ ಕಾರ್ಮಿಕ 
ಆಯುಕ್ತರುಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಕ್ರಮವಾಗಿ ಈ ಕೆಳಗಿನ ಅನುಬಂಧ-! ಮತ್ತು ॥ ರಂತೆ ಪ್ರಕಟಿಸಿ ಈ ಸಂಬಂಧ ಆಕ್ಷೇಪಣೆಗಳು 
ಏನಾದರೂ ಇದ್ದಲ್ಲಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತದಲ್ಲಿ ಪಕಟವಾದ ದಿನಾಂಕದಿಂದ 30 ದಿನಗಳೊಳಗಾಗಿ ಸರ್ಕಾರದ ಕಾರ್ಯದರ್ಶಿಗಳು, 
ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು-। ಇವರಿಗೆ ಸಲ್ಲಿಸತಕ್ಕದ್ದೆಂದು ಸೂಚಿಸಲಾಗಿತ್ತು. ಸದರಿ ಅಧಿಸೂಚನೆಯು ದಿನಾಂಕ: 10-05-2012ರ 
ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟವಾಗಿರುತ್ತದೆ. ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. ಆದ್ದರಿ೦ದ ಅಪರ ಕಾರ್ಮಿಕ ಆಯುಕ್ತರ 
ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಈ ಕೆಳಕಂಡಂತೆ ಪಕಟಿಸಲಾಗಿದೆ. 


ಅನುಬಂಧ-ಟ 


(ದಿನಾಂಕ:01.01.2011 ರಲ್ಲಿದ್ದಂತೆ ಅಪರ ಕಾರ್ಮಿಕ ಆಯುಕ್ತರುಗಳ ಅಂತಿಮ ಜೇಷ್ಠತಾ ಪಟ್ಟ) 
































ಕಮ ಅಧಿಕಾರಿಯ ಹೆಸರು ಸೇವೆಗೆ ಸೇರಿದ ಪದೋನ್ನತಿ ಹೊಂದಿದ 
೨ ಜನ್ನ ದಿನಾಂಕ ತ 
ಸಂಖ್ಯೆ ಶೀ/ಶೀಮತಿ ಆ ದಿನಾಂಕ ದಿನಾಂಕ 
1 ಎಸ್‌. ನರಸಿಂಹಯ್ಯ 15-1-51 23-08-74 21-7-99 
2 ಗುರುದಾಸ್‌ ಎಂ.ಭಟ್‌ 13-11-52 7-8-78 16-7-08 
ಅನುಬಂಧ-॥ 


(ದಿನಾಂಕ:01.01.2012 ರಲ್ಲಿದ್ದಂತೆ ಅಪರ ಕಾರ್ಮಿಕ ಆಯುಕ್ತರುಗಳ ಅಂತಿಮ ಜೇಷ್ಠತಾ ಪಟ್ಟ) 








ಕಮ ಅಧಿಕಾರಿಯ ಹೆಸರು ಸೇವೆಗೆ ಸೇರಿದ ಪದೋನ್ನತಿ ಹೊಂದಿದ 
ಗ ಜನ್ನ ದಿನಾಂಕ ಜೆ 
ಸಂಖ್ಯೆ ಶೀ/ಶೀಮತಿ $ ದಿನಾಂಕ ದಿನಾಂಕ 

1 ಗುರುದಾಸ್‌ ಎಂ.ಭಟ್‌ 13-11-52 7-8-78 16-7-08 























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಯು.ಎನ್‌.ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 978 ಕಾರ್ಮಿಕ ಇಲಾಖೆ 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ-। 


ಸಂಖ್ಯೆ:ಕಾಇ 37 ಎಲ್‌ಇಟಿ 2012, ಬೆಂಗಳೂರು, ದಿನಾಂಕ: 13-07-2012. 


ಸರ್ಕಾರದ ಸಮ ಸಂಖ್ಯೆಯ ದಿನಾಂಕ: 12-04-2012ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ಜೇಷ್ಠತೆಯ ನಿಯಮಾವಳಿ 
1957ರ ನಿಯಮ 10(2)(ಎ)ರ ಪಕಾರ ದಿನಾಂಕ: 01-01-2006 ಮತ್ತು 1-1-2007 ರಲ್ಲಿರುವಂತೆ ಅನುಬ೦ಧ-| ರಲ್ಲಿ ದಿನಾಂಕ:1-1-2008 
ರಲ್ಲಿರುವಂತೆ ಅನುಬಂಧ-॥ ರಲ್ಲಿ ದಿನಾಂಕ: 1-1-2009 ಮತ್ತು 1-1-2010 ರಲ್ಲಿರುವಂತೆ ಅನುಬಂಧ-॥॥ ರಲ್ಲಿ ದಿನಾಂಕ:1-1-2011 ರಲ್ಲಿದ್ದಂತೆ 
ಅನುಬಂಧ-॥ ರಲ್ಲಿ 1-1-2012 ರಲ್ಲಿದ್ದಂತೆ ಅನುಬಂಧ-೪ ರಲ್ಲಿ ಕಾರ್ಮಿಕ ಇಲಾಖೆಯ ಉಪ ಕಾರ್ಮಿಕ ಆಯುಕ್ತರುಗಳ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿಯನ್ನು ಪಕಟಿಸಿ ಈ ಸಂಬಂಧ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತದಲ್ಲಿ ಪಕಟವಾದ ದಿನಾಂಕದಿಂದ 30 
ದಿನಗಳೊಳಗಾಗಿ ಸರ್ಕಾರದ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು-। ಇವರಿಗೆ ಸಲ್ಲಿಸತಕ್ಕದ್ದೆಂದು ಸೂಚಿಸಲಾಗಿತ್ತು. 
ಸದರಿ ಅಧಿಸೂಚನೆಯು ದಿನಾಂಕ: 10-05-2012ರ ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟವಾಗಿರುತ್ತದೆ. ಈ ಬಗ್ಗೆ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆಗಳನ್ನು 
ಸರ್ಕಾರವು ಪರಿಶೀಲಿಸಿ ಉಪ ಕಾರ್ಮಿಕ ಆಯುಕ್ತರ ಅಂತಿಮ ಜೇಷ್ಠತಾ ಪಟ್ಟಯನ್ನು ಈ ಕೆಳಕಂಡಂತೆ ಪಕಟಿಸಲಾಗಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ 


೫೨೦೯ 





1925-27/07 ರಲ್ಲಿ ನ್ಯಾಯಾಲಯವು ನೀಡುವ ತೀರ್ಮಾನದ ಮೇರೆಗೆ ಪರಿಷ್ಕರಿಸುವ ಷರತ್ತಿಗೆ ಒಳಪಟ್ಟಿದೆ. 


ಅನುಬಂಧ- । 


ಈ ಜೇಷ್ಠತಾ ಪಟ್ಟಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಬಾಕಿ ಇರುವ ಅರ್ಜಿ ಸಂಖ್ಯೆ:5867-5869/2001 ಹಾಗೂ ಸಂಖ್ಯೆ; 


ಕಾರ್ಮಿಕ ಇಲಾಖೆಯ ಉಪ ಕಾರ್ಮಿಕ ಆಯುಕ್ತರ ದಿನಾಂಕ:1-1-2006 ಮತ್ತು 1-1-2007ರ ಜೇಷ್ಠತಾ ಪಟ್ಟಿ 
































































































































ಮುಂಬಡ್ಡಿ ಮುಂಬಡ್ತಿ 
ಕಮ ಅಧಿಕಾರಿಯ ಹೆಸರು ಸೇವೆಗೆ ಸೇರಿದ ಸ್‌ 
೨ ಜನ್ನ ದಿನಾಂಕ ಹೊಂದಿದ ಅರ್ಹತಾ 
ಸಂಖ್ಯೆ ಶೀ/ಶೀಮತಿ 5 ದಿನಾಂಕ 
py ಸ) ದಿನಾಂಕ ದಿನಾಂಕ 
1 ಹೆಚ್‌.ಎಸ್‌.ಉತ್ತಪ್ಪ 30-01-1951 02-04-1983 02-07-1992 02-07-1992 
2 ಜೆ.ಟಿ.ಜಿ೦ಕಲಪ್ಪ 18-02-1955 23-03-1991 03-12-1999 03-12-1999 
3 ಎಸ್‌.ನರಸಿಂಹಮೂರ್ತಿ 14-04-1962 13-08-1991 03-12-1999 03-12-1999 
4 ವಿ.ಎನ್‌.ಹಿಟ್ಟಣಗಿ 25-06-1952 04-03-1980 19-12-1995 03-12-1999 
5 ಜಿ.ಹೆಚ್‌.ಕೊಂಗಿ 21-01-1953 04-03-1980 19-12-1995 03-12-1999 
6 ಎನ್‌.ನಂಜುಂಡಪ್ಪ 25-01-1951 15-12-1982 19-12-1996 03-12-1999 
ಅನುಬಂಧ- ॥ 
ಕಾರ್ಮಿಕ ಇಲಾಖೆಯ ಉಪ ಕಾರ್ಮಿಕ ಆಯುಕ್ತರ ದಿನಾಂಕ: 1-1-2008 ರಲ್ಲಿದ್ದಂತೆ ಜೇಷ್ಠತಾ ಪಟ್ಟಿ. 
ಮುಂಬಡ್ಡಿ 
ಕಮ ಅಧಿಕಾರಿಯ ಹೆಸರು ಸೇವೆಗೆ ಸೇರಿದ ವ್‌ ಮುಂಬಡಿ ಅರ್ಹತಾ 
ಜ್‌ ಜನ್ನ ದಿನಾಂಕ ಹೊಂದಿದ 
ಸಂಖ್ಯೆ ಶೀ/ಶೀಮತಿ $ ದಿನಾಂಕ ದಿನಾಂಕ 
ಖ್‌ ದಿನಾಂಕ 
1 ಜೆ.ಟಿ.ಜಿ೦ಕಲಪ್ಪ 18-02-1955 23-03-1991 03-12-1999 03-12-1999 
2 ಎಸ್‌.ನರಸಿಂಹಮೂರ್ತಿ 14-04-1962 13-08-1991 03-12-1909 03-12-1999 
3 ವಿ.ಎನ್‌.ಹಿಟ್ಟಣಗಿ 25-06-1952 04-03-1980 19-12-1995 03-12-1999 
4 ಜಿ.ಹೆಚ್‌.ಕೊಂಗಿ 21-01-1953 04-03-1980 19-12-1995 03-12-1999 
5 ಎನ್‌.ನಂಜುಂಡಪ್ಪ 25-01-1951 15-12-1982 19-12-1996 03-12-1999 
ಅನುಬಂಧ- ॥॥ 
ಕಾರ್ಮಿಕ ಇಲಾಖೆಯ ಉಪ ಕಾರ್ಮಿಕ ಆಯುಕ್ತರ ದಿನಾಂಕ:1-1-2009 ಮತ್ತು 1-1-2010ರಲ್ಲಿದ್ದಂತೆ ಜೇಷ್ಠತಾ ಪಟ್ಟಿ. 
ಕಮ ಅಧಿಕಾರಿಯ ಹೆಸರು ಸೇವೆಗೆ ಸೇರಿದ ಮುಂಬಡಿ ಮುಂಬಡ್ತಿ 
ತ ಜನ್ನ ದಿನಾಂಕ ತ್ಡ 
ಸಂಖ್ಯೆ ಶೀ/ಶೀಮತಿ ಳೆ ದಿನಾಂಕ ಹೊಂದಿದ ದಿನಾಂಕ | ಅರ್ಹತಾ ದಿನಾಂಕ 
KS) pe) 
1 ಜೆ.ಟಿ.ಜಿ೦ಕಲಪ್ಪ 18-02-1955 23-03-1991 03-12-1999 03-12-1999 
2 ಎಸ್‌.ನರಸಿಂಹಮೂರ್ತಿ 14-04-1962 13-08-1991 03-12-1999 03-12-1999 
3 ವಿ.ಎನ್‌.ಹಿಟ್ಟಣಗಿ 25-06-1952 04-03-1980 19-12-1995 03-12-1999 
4 ಜಿ.ಹೆಚ್‌.ಕೊಂಗಿ 21-01-1953 04-03-1980 19-12-1995 03-12-1999 
5 ಎನ್‌.ನಂಜುಂಡಪ್ಪ 25-01-1951 15-12-1982 19-12-1996 03-12-1999 
6 ಟಿ.ಶೀನಿವಾಸ್‌ 01-04-1959 10-10-1091 07-01-2008 07-01-2008 
ಇ“ 
7 ಜೆ.ಎಂ.ಜಯದೇವಯ್ಯ 08-02-1954 25-11-1982 07-01-2008 07-01-2008 
8 ಜಿ.ಮಂಜುನಾಥ್‌, 30-03-1969 29-03-1997 07-01-2008 07-01-2008 










































































೫೨೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 
ಅನುಬಂಧ- 1% 
ಕಾರ್ಮಿಕ ಇಲಾಖೆಯ ಉಪ ಕಾರ್ಮಿಕ ಆಯುಕ್ತರ ದಿನಾಂಕ:1-1-2011 ರಲ್ಲಿದ್ದಂತೆ ಜೇಷ್ಠತಾ ಪಟ್ಟ. 
ಕಮ ಅಧಿಕಾರಿಯ ಹೆಸರು ಸೇವೆಗೆ ಸೇರಿದ ಮುಂಬಡ್ತಿ ಮುಂಬಡ್ತಿ 
ಸಂಖ್ಯೆ ಶೀ/ಶೀಮತಿ ಪನ್ನ ದಿನಾಂಕ ಹೊಂದಿದ ದಿನಾಂಕ ಅರ್ಹತಾ ದಿನಾಂಕ 
1 ಎನ್‌.ನಂಜುಂಡಪ್ಪ 25-01-1951 15-12-1982 19-12-1996 03-12-1999 
2 ಟಿ.ಶೀನಿವಾಸ್‌ 01-04-59 10-10-91 07-01-08 07-01-08 
3 ಜೆ.ಎಂ.ಜಯದೇವಯ್ಯ 08-02-54 25-11-82 07-01-08 07-01-08 
4 ಜಿ.ಮಂಜುನಾಥ್‌, 30-03-69 29-03-97 07-01-08 07-01-08 
5 ಇ. ಲಕ್ಷ್ಮಪ್ಪ 01-02-58 30-07-91 06-08-10 06-08-10 
ಅನುಬಂಧ- ೫ 
ಕಾರ್ಮಿಕ ಇಲಾಖೆಯ ಉಪ ಕಾರ್ಮಿಕ ಆಯುಕ್ತರ ದಿನಾಂಕ:1-1-2012 ರಲ್ಲಿದ್ದಂತೆ ಜೇಷ್ಠತಾ ಪಟ್ಟಿ. 
ಕಮ ಅಧಿಕಾರಿಯ ಹೆಸರು ಸೇವೆಗೆ ಸೇರಿದ ಮುಂಬಡಿ ಮುಂಬಡ್ಡಿ 
ಜ್‌ ಜನ್ನ ದಿನಾಂಕ 3. ಣೆ 
ಸಂಖ್ಯೆ ಶೀ/ಶೀಮತಿ ೪ ದಿನಾಂಕ ಹೊಂದಿದ ದಿನಾಂಕ ಅರ್ಹತಾ ದಿನಾಂಕ 
1 ಟಿ.ಶೀನಿವಾಸ್‌ 01-04-59 10-10-91 07-01-08 07-01-08 
2 ಜೆ.ಎಂ.ಜಯದೇವಯ್ಯ 08-02-54 25-11-82 07-01-08 07-01-08 
3 ಜಿ.ಮಂಜುನಾಥ್‌, 30-03-69 29-03-97 07-01-08 07-01-08 
4 |ಇ. ಲಕ್ಷಪ್ಪ 01-02-58 30-07-91 06-08-10 06-08-10 


























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಯು.ಎನ್‌.ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಪಿ.ಆರ್‌. 979 ಕಾರ್ಮಿಕ ಇಲಾಖೆ 


ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯ: ನಅಇ 101 ನಯೋಸೇ 2012, ಬೆ೦ಗಳೂರು, ದಿನಾಂಕ 23.07.2012. 


ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಹೆಚ್ಚುವರಿ ನಿರ್ದೇಶಕರ ವೃಂದದ ದಿನಾಂಕ: 01.01.2012ರಲ್ಲಿದ್ದಂತೆ ಕರಡು ಜೇಷ್ಠತಾ 
ಪಟ್ಟಿ ಅನುಬಂಧ-1ರಲ್ಲಿರುವಂತೆ ಇದರೊಂದಿಗೆ ಲಗತ್ತಿಸಿದೆ ಸದರಿ ಕರಡು ಜೇಷ್ಠತಾ ಪಟ್ಟಿಯಲ್ಲಿ ನೀಡಲಾಗಿರುವ ಸ್ಥಾನ, ಸೇವಾವಿವರಗಳು 
ಮುಂತಾದವುಗಳ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು ಅವಶ್ಯವಿರುವ ದಾಖಲೆಗಳೊಂದಿಗೆ ಹಾಗೂ 
ಅನುಸಮರ್ಥನೆಗಳೊಂದಿಗೆ ಈ ಪ್ರಕಟಣೆ ಹೊರಡಿಸಿದ 15 ದಿನದೊಳಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ರಮೇಶ್‌ ಬಾಬು, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೧೧ 





ಅನುಬಂಧ-1 


ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ದಿನಾಂಕ 01.01.2012ರಲ್ಲಿದ್ದಂತೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಹೆಚ್ಚುವರಿ 
ನಿರ್ದೇಶಕರ ವೃಂದದ ತಾತ್ಕಾಲಿಕ ಕರಡು ಜೇಷ್ಠತಾ ಪಟ್ಟಿ. 





















































ಮೀಸ ಸೇವೆಗೆ ಸಹಜವಾಗಿ ಜೇಷತೆಗೆ 
ಕ್ರ ಹೆಸರು Kk ಮುಂಬಡಿ 'ಠ 
ನೇಮಕಾತಿ ಲಾತಿ ಜನ್ನ ದಿನಾಂಕ ಸೇರಿದ ಣ್‌ ನೈಜವಾದ 
ಫಂ ಶ್ರೀಮತಿ ವರ್ಗ i ದಿನಾಂಕ ಹೂ ಅರ್ಹತಾ ದಿನಾಂಕ 
ವಿಧಾನ ದಿನಾಂಕ 
1 2 3 4 ಪ್ರ 6 ತ 8 
1 ಶ್ರೀ ಎಸ್‌.ಎಸ್‌. ಟೋಪಗಿ ಮುಂಬಡ್ತಿ — 28-03-1954 06-01-84 22-10-08 21-10-08 
2 ಶ್ರೀ ಎಸ್‌.ಬಿ. ಹೊನ್ನೂರ್‌ ಮುಂಬಡ್ತಿ ದಾ 25-07-1955 15-11-83 25-10-08 25-10-08 
3 ಶ್ರೀ ಬಿ.ಎಂ. ತಿರಕನಗೌಡರ್‌ ಮುಂಬಡ್ತಿ — 01-05-1956 07-11-83 28-04-09 03-04-09 
4 ಶ್ರೀ ಎ.ವಿ. ರಂಗೇಶ್‌ ಮುಂಬಡ್ತಿ — 06-09-1956 10-06-83 08-04-09 03-04-09 
5 ಶ್ರೀ ಬಿ. ಮಹೇಂದ್ರ ಮುಂಬಡ್ತಿ — 01-06-1959 23-04-84 16-09-09 15-09-09 
6 ಶ್ರೀ ಕೆ.ಆರ್‌.ವೀರೇಂದನಾಥ್‌ ಮುಂಬಡ್ತಿ — 08-11-1954 01-06-75 30-04-11 10-12-10 
ಬಿ. ರಮೇಶ್‌ ಬಾಬು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1044 ನಗರಾಭಿವೃದ್ಧಿ ಇಲಾಖೆ. 


ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆ 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರ ಕಛೇರಿ, ಕೋಲಾರ ಜಿಲ್ಲೆ, ಕೋಲಾರ. 
ಅಧಿಸೂಚನೆ 
ಸಂಖ್ಯೆ:ಉನಿಚಿ/ಸಿಬ್ಬಂದಿ-1/ಮಾ.ಹ.ಕಾ/163/2012-13, ದಿನಾಂಕ:25-07-2012 


ವಿಷಯ:- ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ 4(1(ಬಿ) ಅನುಸಾರ ಸಹಕಾರ ಸಂಘಗಳ 
ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು. ಕೋಲಾರ ಜಿಲ್ಲೆ ಇವರ ಕಛೇರಿಗೆ ಸಂಬಂಧಿಸಿದಂತೆ 
ನಿಗದಿಪಡಿಸಿದ ಕೈಪಿಡಿಗಳನ್ನು ಪ್ರಕಟಿಸುವ ಕುರಿತು. 


ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರ ಕಛೇರಿ, ಕೋಲಾರ ಜಿಲ್ಲೆ ಕೋಲಾರ ಇವರ ಕಛೇರಿಯು ಸಹಕಾರ ಸಂಘಗಳ 
ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರ ಕಛೇರಿ, ಕೋಲಾರ ಜಿಲ್ಲಾ ಸಹಕಾರ ಯೂನಿಯನ್‌ ಕಟ್ಟಡ,ಕೋಲಾರ ಡಿ.ಸಿ.ಸಿ. ಬ್ಯಾಂಕ್‌ ಪಕ್ಕದ ಕಟ್ಟಡ, 
ಮುನ್ನಿಪಲ್‌ ಖಾತೆ ನಂ.47, ಕೋಲಾರ-563101 ಈ ವಿಳಾದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಉಪ ನಿರ್ದೇಶಕರು ಈ ಕಛೇರಿಯ ಮುಖ್ಯಸ್ಥರಾಗಿದ್ದು. 
ಈ ಕಛೇರಿಯ ಕಾರ್ಯವ್ಯಾಪ್ತಿ ಕೋಲಾರ ಜಿಲ್ಲೆಗೆ ಸೀಮಿತವಾಗಿದೆ. ಈ ಕಛೇರಿಯ ಅಧೀನದಲ್ಲಿ ಈ ಕೆಳಕಂಡ ಕಛೇರಿಗಳು ಕಾರ್ಯನಿರ್ವಹಿಸುತ್ತಿದೆ. 


1) ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರ ಕಛೇರಿ. 
2) ತಾಲ್ಲೂಕು ಸಹಕಾರ ಸಂಘಗಳ ಹಿರಿಯ ಲೆಕ್ಕಪರಿಶೋಧಕರ ಕಛೇರಿಗಳ 4 ತಾಲ್ಲೂಕುಗಳು 
1) ಮಾಹಿತಿ ಹಕ್ಕು ಅಧಿನಿಯಮ 2005ರ ನಿಯಮ 4(1)ಬಿ(1) ಸಂಘಟನೆ:- 


ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರ ಕಛೇರಿಯು ಇಲಾಖೆಯ ಜಿಲ್ಲಾ ಮಟ್ಟದ ಕಛೇರಿಯಾಗಿರುತ್ತದೆ. ಉಪ 
ನಿರ್ದೇಶಕರು ಈ ಕಛೇರಿಯ ಮುಖ್ಯಸ್ಥರಾಗಿರುತ್ತಾರೆ. ಕಛೇರಿಯ ಆಡಳಿತ ರಚನೆಯನ್ನು ಈ ಕೆಳಕಂಡ ರೇಖಾ ಚಿತ್ರದ ಮೂಲಕ ತಿಳಿಯಪಡಿಸಲಾಗಿದೆ. 





೫೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ೩ 





ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆ 


ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರ ಕಛೇರಿ ಕೋಲಾರ ಜಿಲ್ಲೆ ಕೋಲಾರ. 






ಸಹಕಾರ ಸಂಘಗಳ ಕಛೇರಿ ಸಿಬ್ಬಂದಿ 


ಲೆಕ್ಕಪರಿಶೋಧನಾ 

ಸಹಾಯಕ 

ನಿರ್ದೇಶಕರು, 
ಕೋಲಾರ ಉಪ ದ್ವಿತೀಯ ದರ್ಜೆ ಬೆರಳಚ್ಚುಗಾರರು 
ವಿಭಾಗ, ಕೋಲಾರ 





ಹಿರಿಯ 1) ಹಿರಿಯ 1) ಹಿರಿಯ 1) ಹಿರಿಯ 
ಲೆಕ್ಕಪರಿಶೋಧಕರು ಲೆಕ್ಕಪರಿಶೋಧಕರು ಲೆಕ್ಕಪರಿಶೋಧಕರು ಲೆಕ್ಕಪರಿಶೋಧಕರು 


2) ಲೆಕ್ಕಪರಿಶೋಧಕರು, 2)ಲೆಕ್ಕಪರಿಶೋಧಕರು, 2) ಲೆಕ್ಕಪರಿಶೋಧಕರು, ಲೆಕ್ಕಪರಿಶೋಧಕರು, 
ಬಂಗಾರಪೇಟೆ ಮಾಲೂರು ಮುಳಬಾಗಿಲು ಶ್ರೀನಿವಾಸಪುರ 


3)"ಡಿ' ದರ್ಜೆ ನೌಕರರು 


ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರ ಕಛೇರಿ, ಕೋಲಾರ ಜಿಲ್ಲೆ 





ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರಕಛೇರಿ, ಕೋಲಾರ ಉಪ ವಿಭಾಗ | ಉಪ ನಿರ್ದೇಶಕರ ಕಛೇರಿ ಸಿಬ್ಬಂದಿ 


ಸಹಾಯಕ ನಿರ್ದೇಶಕರು — 01 ಉಪ ನಿರ್ದೇಶಕರು —01 
ಹಿರಿಯ ಲೆಕ್ಕಪರಿಶೋಧಕರು - 02 ಪ್ರಥಮ ದರ್ಜೆ ಸಹಾಯಕರು -01 
ಲೆಕ್ಕಪರಿಶೋಧಕರು - 04 ಹಿರಿಯ ಲೆಕ್ಕಪರಿಶೋಧಕರು -01 
ಪ್ರಥಮ ದರ್ಜೆ ಸಹಾಯಕರು — 01 ಲೆಕ್ಕಪರಿಶೋಧಕರು -02 
ದ್ವಿತೀಯ ದರ್ಜೆ ಸಹಾಯಕರು — 01 ದ್ವಿತೀಯ ದರ್ಜೆ ಸಹಾಯಕರು -01 
ಬೆರಳಚ್ಚುಗಾರರು — 01 ಬೆರಳಚ್ಚುಗಾರರು -01 
“ಡಿ' ದರ್ಜೆ ನೌಕರರು — 02 “ಡಿ' ದರ್ಜೆ ನೌಕರರು -01 





ಹಿರಿಯ ಲೆಕ್ಕಪರಿಶೋಧಕರ ಕಛೇರಿಯ 4 ತಾಲ್ಲೂಕುಗಳು : 


1)ಹಿರಿಯ ಲೆಕ್ಕಪರಿಶೋಧಕರ ಕಛೇರಿ, ಬಂಗಾರಪೇಟೆ 
ಹಿರಿಯ ಲೆಕ್ಕಪರಿಶೋಧಕರು — 01 
ಲೆಕ್ಕಪರಿಶೋಧಕರು - 0 


2)ಹಿರಿಯ ಲೆಕ್ಕಪರಿಶೋಧಕರ ಕಛೇರಿ, ಮಾಲೂರು 


ಹಿರಿಯ ಲೆಕ್ಕಪರಿಶೋಧಕರು — 01 
ಲೆಕ್ಕಪರಿಶೋಧಕರು — 01 
3)ಹಿರಿಯ ಲೆಕ್ಕಪರಿಶೋಧಕರ ಕಛೇರಿ, ಶ್ರೀನಿವಾಸಪುರ 
ಹಿರಿಯ ಲೆಕ್ಕಪರಿಶೋಧಕರು — 01 
ಲೆಕ್ಕಪರಿಶೋಧಕರು - 01 


4) ಹಿರಿಯ ಲೆಕ್ಕಪರಿಶೋಧಕರ ಕಛೇರಿ, ಮುಳಬಾಗಿಲು 
ಹಿರಿಯ ಲೆಕ್ಕಪರಿಶೋಧಕರು — 01 
ಲೆಕ್ಕಪರಿಶೋಧಕರು — 02 
“ಡಿ'ದರ್ಜೆ ನೌಕರರು — 01 














ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೧೩ 





2) ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು:- 


ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 63ರ ಅನ್ವಯ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೇಶಕರು ಜಿಲ್ಲೆಯಲ್ಲಿ 
ಲೆಕ್ಕಪರಿಶೋಧನೆಗೆ ಇರುವ ಸಹಕಾರ ಸಂಘಗಳನ್ನು ಜಿಲ್ಲೆಯಲ್ಲಿ ಉಪ ನಿರ್ದೇಶಕರು ಸೇರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಪ್ರತಿ ವರ್ಷ 
ಲೆಕ್ಕಪರಿಶೋಧನೆಗೆ ಹಂಚಿಕೆ ಮಾಡಿ ವಾರ್ಷಿಕ ಕಾರ್ಯಕ್ರಮವನ್ನು ಅನುಮೋದಿಸಿಕೊಡುತ್ತಾರೆ. ಈ ರೀತಿ ಅನುಮೋದನೆಗೊಂಡ ವಾರ್ಷಿಕ 
ಕಾರ್ಯಕ್ರಮದ ಪ್ರಕಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಅಧಿಕಾರಿ ಸಿಬ್ಬಂದಿಗಳಿಂದ ಲೆಕ್ಕಪರಿಶೋಧನೆ ಕಾರ್ಯಕ್ರಮಬದ್ಧವಾಗಿ ನಡೆಯುವಂತೆ 
ನೋಡಿಕೊಳ್ಳುವುದು ಹಾಗೂ ಲೆಕ್ಕಪರಿಶೋಧನೆಯಾದ ಸಹಕಾರ ಸಂಘಗಳ ಶುದ್ಧ ವರದಿಗಳನ್ನು ಲೆಕ್ಕಪರಿಶೋಧಕರುಗಳಿಂದ ಪಡೆದು ಸಹಕಾರ 
ಸಂಘಗಳ ಕಾಯ್ದೆ 1959ರ ಕಲಂ 63(5)ರ ಪ್ರಕಾರ ಸಂಘಗಳಿಗೆ ಲೆಕ್ಕಪರಿಶೋಧನಾ ಫಲಿತಾಂಶವನ್ನು ನಿರ್ದೇಶಕರಿಂದ ಪಡೆದ ಪ್ರಾಧಿಕಾರ ಪಡೆದ 
ಅಧಿಕಾರಿಗಳಿಂದ ವರದಿ ಬಿಡುಗಡೆ ಮಾಡಿ ಫಲಿತಾಂಶವನ್ನು ಸಂಬಂಧಿಸಿದವರಿಗೆ ತಿಳಿಯಪಡಿಸುವ ಬಗ್ಗೆ ಕಾರ್ಯನಿರ್ವಹಿಸುವುದು ಹಾಗೂ 
ಮೇಲುಸ್ತುವಾರಿ ನಡೆಸುವುದು ಹಾಗೂ ನಿರ್ದೇಶಕರಿಂದ ಪಡೆದ ವಂಟನಾ ಆದೇಶದ ಪ್ರಕಾರ ಸ್ವಯಂ ಲೆಕ್ಕಪರಿಶೋಧನೆ ಕಾರ್ಯನಿರ್ವಹಿಸುವುದು. 
ಸಹಕಾರ ಸಂಘಗಳ ಕಾಯ್ದೆ ಕಲಂ 63(5)ರಡಿಯಲ್ಲಿ ವರದಿ ಬಿಡುಗಡೆಯಾದ ಮೇಲೆ ಸಹಕಾರ ಸಂಘಗಳಿಂದ ಸಹಕಾರ ಸಂಘಗಳ ನಿಯಮಗಳು 
1960ರ ನಿಯಮ 29ರಂತೆ ಸಹಾಯಕ ನಿರ್ದೇಶಕರು ಲೆಕ್ಕಪರಿಶೋಧನಾ ಶುಲ್ಕ ಆಕರಣೆ ಮಾಡಿ ಸಂಘಗಳಿಂದ ವಸೂಲಿ ಮಾಡಿ ಸರ್ಕಾರಕ್ಕೆ ಭರಣ 
ಮಾಡಿಸುವ ಬಗ್ಗೆ ಮೇಲುಸ್ತುವಾರಿ ನಡೆಸುವುದು ಹಾಗೂ ಲೆಕ್ಕಪರಿಶೋಧನಾ ಶುಲ್ಕ ಆಕರಣೆ ಸರಿ ಇರುವ ಬಗ್ಗೆ ಕಛೇರಿಯ ಸಿಬ್ಬಂದಿಯ ಸಹಾಯದಿಂದ 
ಪರಿಶೀಲನೆ ನಡೆಸುವುದು ಉಪ ನಿರ್ದೇಶಕರ ಹೊಣೆಗಾರಿಕೆಯಾಗಿರುತ್ತದೆ. 


3) ಮಾಹಿತಿ ಹಕ್ಕು ಅಧಿನಿಯಮ 2005ರ ನಿಯಮ 4(1)(ಬಿ) (11) ಅಧಿಕಾರ ಮತ್ತು ಸಿಬ್ಬಂದಿಗಳ ಅಧಿಕಾರಿ ಮತ್ತು ಕರ್ತವ್ಯಗಳು 
1) ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು 
1) ಇವರು ಕಛೇರಿಯ ಮುಖ್ಯಸ್ಥರು 


2) ಇಲಾಖೆಯ ಕೆಲಸ ಕಾರ್ಯಗಳೂ ಸುಸೂತ್ರವಾಗಿ ನಿರ್ವಹಣೆಯಾಗುತ್ತಿರುವ ಬಗ್ಗೆ ಎಲ್ಲಾ ಅಧೀನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ 
ಮೇಲ್ವಿಚಾರಣೆ ಹಾಗೂ ನಿಯಂತ್ರಣ ಕೈಗೊಳ್ಳುವುದು. 


3) ಇಲಾಖೆಯ ನಿರ್ದೇಶಕರಿಂದ ಅನುಮೋದಿತ ಕಾರ್ಯಕ್ರಮದಂತೆ ವೈಯುಕ್ತಿಕ ಲೆಕ್ಕಪರಿಶೋಧನೆ ನಡೆಸುವುದು. 


4) ಸಹಕಾರ ಸಂಘಗಳ ಕಾಯ್ದೆ ಕಲಂ 635ರ ಪ್ರಕಾರ ತಾಲ್ಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದವರೆಗಿನ ಸಹಕಾರ ಸಂಘಗಳ 
ಲೆಕ್ಕಪರಿಶೋಧನಾ ವರದಿ ಬಿಡುಗಡೆ ಮಾಡಿ ಫಲಿತಾಂಶವನ್ನು ಸಂಬಂಧಿಸಿದವರಿಗೆ ತಿಳಿಯಪಡಿಸುವುದು. 


5) ಸಹಕಾರ ಸಂಘಗಳ ಲೆಕ್ಕಪರಿಶೋಧನೆ ವಾರ್ಷಿಕ ಕಾರ್ಯಕ್ರಮದಂತೆ ನಡೆಯುತ್ತಿರುವ ಬಗ್ಗೆ ಮೇಲುಸ್ತುವಾರಿ ಜರುಗಿಸುವುದು ಹಾಗೂ 
ಕೇಂದ್ರ ಕಛೇರಿಗೆ ಕಾಲಕಾಲಕ್ಕೆ ಪ್ರಗತಿ ತಖ್ತೆ ಸಲ್ಲಿಸುವುದು. 


6) ಲೆಕ್ಕಪರಿಶೋಧನೆಯಾದ ಸಹಕಾರ ಸಂಘಗಳ ಲೆಕ್ಕಪರಿಶೋಧನೆಯನ್ನು ನಿರ್ದೇಶಕರು ಸೂಚಿಸುವಂತೆ ಕೈಗೊಳ್ಳುವುದು ಹಾಗೂ 
ಕಛೇರಿಯಲ್ಲಿ ಸಿಬ್ಬಂದಿ ಸಹಾಯದಿಂದ ನಿರ್ದೇಶಕರು ನಿಗದಿಪಡಿಸಿದ ಗುರಿಯಂತೆ ಶುದ್ಧವರದಿಗಳನ್ನು ಪರಿಶೀಲಿಸುವುದು. 


7) ಲೆಕ್ಕಪರಿಶೋಧನಾ ಶುಲ್ಕ ವಸೂಲಾತಿಯ ಬಗ್ಗೆ ಸಹಾಯಕ ನಿರ್ದೇಶಕರು, ಸಹಕಾರ ಸಂಘಗಳ ನಿಯಮ 29ರಂತೆ ಆಕರಣೆ ಮಾಡಲಾದ 
ಶುಲ್ಕ ವಸೂಲಾತಿಯ ಪ್ರಗತಿ ಬಗ್ಗೆ ಮೇಲುಸ್ತುವಾರಿ ನಡೆಸುವುದು ಹಾಗೂ ಶುಲ್ಕ ಆಕರಣೆಯ ನಿಖರತೆ ಬಗ್ಗೆ ಪರಿಶೀಲಿಸುವುದು. ಹಾಗೂ 
ಕೇಂದ್ರ ಕಛೇರಿಗೆ ಪ್ರಗತಿ ತ:ಖ್ರೆಗಳನ್ನು ಕಾಲಕಾಲಕ್ಕೆ ಸಲ್ಲಿಸುವುದು. 


8) ಸಹಾಯಕ ನಿರ್ದೇಶಕರು ಹಾಗೂ ಕಛೇರಿಯ ಲೆಕ್ಕಪರಿಶೋಧನಾ ಸಿಬ್ಬಂದಿಯವರ ಪ್ರವಾಸ ಕಾರ್ಯಕ್ರಮಗಳನ್ನು ಅನುಮೋದಿಸುವುದು 
ಹಾಗೂ ದಿನಚರಿ ವಿಮರ್ಶೆ ಮಾಡುವುದು. 


9) ನಿರ್ದೇಶಕರಿಂದ ಅನುಮೋದಿತ ಕಾರ್ಯಕ್ರಮದಂತೆ ಆಯ್ದ ಅಧೀಯ ಕಛೇರಿಗಳ ನಿರೀಕ್ಷಣೆ ಕೈಗೊಳ್ಳುವುದು. 
10) ಜಿಲ್ಲೆಯಲ್ಲಿ ಗ್ರೂಪ್‌ 'ಸಿ' ಸಿಬ್ಬಂದಿಯವರ ಶಿಸ್ತು ಪ್ರಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವುದು. 
11) ಪ್‌ "ಸಿ' ಸಿಬ್ಬಂದಿಯವರ ಆಸ್ತಿ ಮತ್ತು ಯಣ ತ:ಖ್ರೆಗಳನ್ನು ಪರಿಶೀಲಿಸಿ ಅಂಗೀಕರಿಸುವುದು. 


12) ಇಲಾಖೆಯು ನಿಗದಿಪಡಿಸಿರುವಂತೆ ಜಿಲ್ಲೆಯಲ್ಲಿ ಇನ್ನಿತರೆ ಆಡಳಿತಾತ್ಮಕ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದು. 


೫೨೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





4) ಸಿಬ್ಬಂದಿಗಳ ಅಧಿಕಾರ ಮತ್ತು ಜವಾಬ್ದಾರಿಗಳು:- 


1) ಕಛೇರಿಗೆ ಹೊಂದಿಕೊಂಡ ಹಿರಿಯ ಲೆಕ್ಕಪರಿಶೋಧಕರು:- 


1) 


2) 


3) 


4) 


5) 


ಕಛೇರಿಯಲ್ಲಿ ಇವರಿಗೆ ಕಛೇರಿ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಉಪ ನಿರ್ದೇಶಕರು ವಹಿಸಿಕೊಟ್ಟರುವ ಲೆಕ್ಕಪರಿಶೋಧನೆ-1 ಶಾಖೆ ಹಾಗೂ 
ಇನ್ನಿತರೆ ಶಾಖೆಗಳಿಗೆ ಸಂಬಂಧಿಸಿದ ಟಪಾಲುಗಳನ್ನು ಸ್ಟೀಕರಿಸಿ, ಟಪಾಲುಗಳನ್ನು ಪರಿಶೀಲಿಸಿ ಕಡತಗಳಲ್ಲಿ ಉಪ ನಿರ್ದೇಶಕರಿಗೆ ಮಂಡಿಸಿ 
ಆದೇಶಗಳನ್ನು ಪಡೆದು ಆದೇಶಗಳಂತೆ ಹಾಗೂ ಕಛೇರಿ ಕೈಪಿಡಿಯಲ್ಲಿ ಸೂಚಿಸಿರುವ ಕಾರ್ಯ ವಿಧಾನದಂತೆ ಕರ್ತವ್ಯ ನಿರ್ವಹಿಸುವುದು. 


ನಿರ್ದೇಶಕರಿ೦ದ ಅನುಮೋದಿತವಾದ ವಾರ್ಷಿಕ ಲೆಕ್ಕಪರಿಶೋಧನಾ ವೈಯುಕ್ತಿಕ ಕಾರ್ಯಕ್ರಮದಂತೆ ಉಪ ನಿರ್ದೇಶಕರಿಂದ ಪಡೆದು ಕಛೇರಿ 
ಕೆಲಸಗಳಿಗೆ ಧಕ್ಕೆಯಾಗದಂತೆ ಲೆಕ್ಕಪರಿಶೋಧನೆ ಕಾರ್ಯಕ್ಕೆಗೊಳ್ಳುವುದು ಹಾಗೂ ಲೆಕ್ಕಪರಿಶೋಧನೆ ಪೂರ್ಣಗೊಂಡ ಕೂಡಲೇ 
ನಿಗದಿಪಡಿಸಿದ ಅವಧಿಯೊಳಗೆ ಶುದ್ಧವರದಿಗಳನ್ನು ಬಿಡುಗಡೆ ಪ್ರಾಧಿಕಾರಿಗಳಿಗೆ ಸಲ್ಲಿಸುವುದು ಹಾಗೂ ಅಂತಹ ಸಂಘಗಳಿಂದ ಸರ್ಕಾರಕ್ಕೆ 
ಜಮಾ ಮಾಡಿಸಬೇಕಾದ ಲೆಕ್ಕಪರಿಶೋಧನಾ ಶುಲ್ಕ ಸರ್ಕಾರಕ್ಕೆ ಮಾಡಿಸುವುದು ಇವರ ಜವಾಬ್ದಾರಿಯಾಗಿರುತ್ತದೆ. 

ಕಛೇರಿಯಲ್ಲಿ ಲೆಕ್ಕಪರಿಶೋಧನೆ ಪ್ರಗತಿಗೆ ಸಂಬಂಧಿಸಿದಂತೆ ಪಗತಿ ತ:ಖ್ತೆಗಳನ್ನು ಅಧೀನ ಕಛೇರಿಗಳಿ೦ದ ಪಡೆದು ಕೇ೦ದ್ರ ಕಛೇರಿಗೆ ಸಲ್ಲಿಸಲು 
ಉಪ ನಿರ್ದೇಶಕರಿಗೆ ಸಹಕರಿಸುವುದು. 

ಉಪ ನಿರ್ದೇಶಕರು ಸೂಚಿಸಿದಂತೆ ಅಧೀನ ಕಛೇರಿಗಳ ನಿರೀಕ್ಷಣೆ ಕೈಗೊಳ್ಳುವುದು ಹಾಗೂ ನಿರೀಕ್ಷಣಾ ವರದಿಗಳನ್ನು ತಯಾರಿಸಿ ಉಪ 
ನಿರ್ದೇಶಕರ ಅನುಮೋದನೆಗೆ ಸಲ್ಲಿಸುವುದು. 


ಕಛೇರಿ ಮುಖ್ಯಸ್ಥರು ಸೂಚಿಸುವ ಇನ್ನಿತರ ಕಛೇರಿ ಕಾರ್ಯಗಳನ್ನು ನಿರ್ವಹಿಸುವುದು. 


2) ಕಛೇರಿಗೆ ಹೊಂದಿಕೊಂಡ ಲೆಕ್ಕಪರಿಶೋಧಕರು:- 


3) 


1) 


2) 


3) 
4) 


5) 


6) 


7) 


1) 


2) 


3) 
ಟೆ 
5) 
6) 
7) 


8) 


ಕಛೇರಿ ಕಾರ್ಯಬಾರದ ಹಂಚಿಕೆ ಆದೇಶದ ಪಕಾರ ಲೆಕ್ಕಪರಿಶೋಧನಾ ಶಾಖೆ-2 ಮತ್ತು ಇನ್ನಿತರೆ ಶಾಖೆಗಳ ಕರ್ತವ್ಯಗಳನ್ನು 
ನಿರ್ವಹಿಸುವುದು. 


ಲೆಕ್ಕಪರಿಶೋಧನಾ ಶಾಖೆಯಲ್ಲಿ ಲೆಕ್ಕಪರಿಶೋಧನಾ ಶುಲ್ಕಕ್ಕೆ ಸಂಬಂಧಿಸಿದಂತೆ ಸ್ವೀಕೃತವಾದ ಪತ್ರಗಳನ್ನು ಪಡೆದು ಪರಿಶೀಲಿಸಿ ಕಡತಗಳನ್ನು 
ನಿರ್ವಹಿಸಿ ಉಪ ನಿರ್ದೇಶಕರ ಅನುಮೋದನೆಗೆ ಮಂಡಿಸುವುದು. 


ಲೆಕ್ಕಪರಿಶೋಧನಾ ಶುಲ್ಕ ಆಕರಣೆ ನಿಖರತೆ ಬಗ್ಗೆ ಪರಿಶೀಲಿಸಲು ಉಪ ನಿರ್ದೇಶಕರಿಗೆ ಸಹಕರಿಸುವುದು. 
ಈ ಕಛೇರಿಯಲ್ಲಿ ಬಿಡುಗಡೆಯಾಗುವ ವರದಿಗಳ ಆರ್ಥಿಕ ತಃಖ್ತೆಗಳ ನಿಖರತೆ ಬಗ್ಗೆ ಪರಿಶೀಲಿಸಿ ವರದಿ ಬಿಡುಗಡೆಗೆ ಕ್ರಮ ಇಡುವುದು. 


ಈ ಕಛೇರಿಯ ಲೆಕ್ಕಪರಿಶೋಧಕರು / ಹಿರಿಯ ಲೆಕ್ಕಪರಿಶೋಧಕರು ಹಾಗೂ ಸಹಾಯಕ ನಿರ್ದೇಶಕರ ಪ್ರವಾಸ ಕಾರ್ಯಕ್ರಮ ಹಾಗೂ 
ದಿನಚರಿಗಳನ್ನು ಅನುಮೋದಿಸಲು ಉಪ ನಿರ್ದೇಶಕರಿಗೆ ಕಡತಗಳನ್ನು ಮಂಡಿಸುವುದು. 


ನಿರ್ದೇಶಕರಿಂದ ಅನುಮೋದಿಸಲ್ಪಟ್ಟ ಲೆಕ್ಕಪರಿಶೋಧನಾ ಕಾರ್ಯಕ್ರಮದಂತೆ ಕಛೇರಿ ಕೆಲಸಕ್ಕೆ ಧಕ್ಕೆಯಾಗದಂತೆ ಲೆಕ್ಕಪರಿಶೋಧನಾ 
ಕಾರ್ಯನಡೆಸುವುದು ವರದಿ ಸಲ್ಲಿಸುವುದು ಮತ್ತು ಲೆಕ್ಕಪರಿಶೋಧನೆ ನಿರ್ವಹಿಸಿದ ಸಂಘಗಳಿಂದ ಶುಲ್ಕವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ 
ಜಮಾ ಮಾಡಿಸುವುದು. 


ಕಛೇರಿ ಮುಖ್ಯಸ್ಥರು ಸೂಚಿಸುವ ಇನ್ನಿತರೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದು. 
ಪ್ರಥಮ ದರ್ಜೆ ಸಹಾಯಕರು:- 


ಕಛೇರಿ ಕಾರ್ಯಬಾರದ ಹಂಚಿಕೆ ಆದೇಶದ ಪ್ರಕಾರ ಉಪ ನಿರ್ದೇಶಕರ ಕಛೇರಿಯ ಸಿಬ್ಬಂದಿ ಶಾಖೆ ಹಾಗೂ ಲೆಕ್ಕದ ಶಾಖೆಯ ಕರ್ತವ್ಯ 
ನಿರ್ವಹಿಸುವುದು. 


ಕಾರ್ಯಬಾರದ ಹಂಚಿಕೆ ಆದೇಶದ ಪ್ರಕಾರ ಬರುವ ಟಪಾಲುಗಳನ್ನು ಸ್ವೀಕರಿಸಿ ಪರಿಶೀಲಿಸಿ ಕಡತಗಳಲ್ಲಿ ಉಪ ನಿರ್ದೇಶಕರ ಆದೇಶಕ್ಕೆ 
ಮಂಡಿಸುವುದು. 


ಕಛೇರಿ ಸಿಬ್ಬಂದಿಗಳ ಸೇವಾ ಪುಸ್ತಕಗಳ ನಿರ್ವಹಣೆ ಮಾಡುವುದು. 

ಆಯವ್ಯಯ ತಯಾರಿಸಿ ಕೇಂದ್ರ ಕಛೇರಿಗೆ ಅನುಮೋನೆಗೆ ಸಲ್ಲಿಸಲು ಕ್ರಮ ಇಡುವುದು. 

ಸಿಬ್ಬಂದಿಗಳ ವೇತನ ಬಿಲ್ಲುಗಳು ಹಾಗೂ ಕಛೇರಿಯ ಸಾದಿಲ್ವಾರು ಬಿಲ್ಲುಗಳನ್ನು ತಯಾರಿಸಿ ಮಂಜೂರಾತಿಗೆ ಮಂಡಿಸುವುದು. 
ಅಧೀನ ಕಛೇರಿಗಳ ನಿರೀಕ್ಷಣೆಗೆ ಸಹಕರಿಸುವುದು. 

ಅಭಿಲೇಖಾಲಯದ ಜವಾಬ್ದಾರಿ ನಿರ್ವಹಿಸುವುದು. 


ಅಧೀನ ಕಛೇರಿಯಿಂದ ಬರುವ ಸಾದಿಲ್ವಾರು ಬಿಲ್ಲುಗಳು / ಟಿ.ಎ. ಬಿಲ್ಲುಗಳನ್ನು ಪರಿಶೀಲಿಸಿ ಮೇಲು ಸಹಿಗೆ ಮಂಡಿಸುವುದು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೧೫ 





9) ಜಿಲ್ಲೆಯ ಸಿ” ದರ್ಜೆ ನೌಕರರ ಆಸ್ತಿ ಮತ್ತು ಯಣ ತ:ಖ್ರೆಗಳ ಕಡತಗಳ ನಿರ್ವಹಣೆ ಮಾಡುವುದು. 
10) ಕಛೇರಿ ಮುಖ್ಯಸ್ಥರ ಸೂಚಿಸುವ ಇನ್ನಿತರೆ ಕಛೇರಿ ಕೆಲಸಗಳನ್ನು ನಿರ್ವಹಿಸುವುದು. 


4) ದ್ವಿತೀಯ ದರ್ಜೆ ಸಹಾಯಕರು:- 


ದಿನನಿತ್ಯದ ಟಪಾಲು ಸ್ವೀಕೃತಿ ಸಂಬಂಧಿಸಿದ ಶಾಖೆಗಳಿಗೆ ವಿತರಣೆ ಇತ್ಯಾದಿ ವಹಿಸಿಕೊಟ್ಟರುವ 01 ಅಥವಾ ಅದಕ್ಕೂ ಹೆಚ್ಚು ಶಾಖೆಗಳ 
ಸ್ವೀಕೃತಿಗೊಂಡ ಟಪಾಲುಗಳನ್ನು ಆಯಾ ದಿನವೇ ಅಥವಾ ಮರು ದಿನವೇ ಸಂಬಂಧಿಸಿದ ಕಡತಗಳಲ್ಲಿ ಮಂಡಿಸುವುದು. ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು 
ನಿರ್ವಹಿಸುವುದು ಹಾಗೂ ಮೇಲಾಧಿಕಾರಿಗಳು ವಹಿಸಿಕೊಡಲಾಗುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. 


5) ಬೆರಳಚ್ಚುಗಾರರು:- 
ಕಛೇರಿಯ ಬೆರಳಚ್ಚು ಕೆಲಸಗಳನ್ನು ನಿರ್ವಹಿಸುವುದು ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. 
6)"ಡಿ' ದರ್ಜೆ ನೌಕರರು:- 


ಕಛೇರಿಯನ್ನು ಚೊಕ್ಕಟವಾಗಿಡುವುದು ಕಛೇರಿ ಸಿಬ್ಬಂದಿಗಳು ಹಾಗೂ ಮುಖ್ಯಸ್ಥರು ವಹಿಸುವ ಕೆಲಸ ನಿರ್ವಹಿಸುವುದು ಸ್ಥಳೀಯ 
ಟಪಾಲುಗಳನ್ನು ಮುದ್ದಾಂ ಮೂಲಕ ಸಂಬಂಧಪಟ್ಟ ಕಛೇರಿಗಳಿಗೆ ತಲುಪಿಸುವುದು. 


ಮಾಹಿತಿ ಹಕ್ಕು ಅಧಿನಿಯಮ 2005ರ ನಿಯಮ 4(1)(ಬಿ)(111) ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ ಕ್ರಮಗಳು:- 


ಸಾರ್ವಜನಿಕ ಸಹಕಾರ ಸಂಸ್ಥೆಗಳಿಂದ ಅಧೀನ ಸಹಾಯಕ ನಿರ್ದೇಶಕರ ಕಛೇರಿಯಿಂದ ತಾಲ್ಲೂಕು ಹಿರಿಯ ಲೆಕ್ಕಪರಿಶೋಧಕರುಗಳು 
ಕಛೇರಿಗಳಿಂದ ಇತರೆ ಕಛೇರಿಗಳಿಂದ ಹಾಗೂ ಅಧೀನ ಸಿಬ್ಬಂದಿಗಳಿಂದ ಬರುವ ಮನವಿ/ಪ್ರಸ್ತಾವ ಸ್ವೀಕೃತಿಯಾದೊಡನೆ ಕಛೇರಿಯು ವಿಷಯ 
ನಿರ್ವಾಹಕರುಗಳು ಹೊಸ ಕಡತವನ್ನು ತೆರೆದು ಅಥವಾ ವಿಷಯದ ಬಗ್ಗೆ ಲಭ್ಯವಿದ್ದಲ್ಲಿ ಹಿಂದಿನ ಕಡತಗಳಲ್ಲಿ ಅವುಗಳ ಪ್ರಾಮುಖ್ಯತೆಗೆ ತಕ್ಕಂತೆ 
ಸಂಬಂಧಪಟ್ಟ ನಿಯಮಗಳಡಿಯಲ್ಲಿ ಟಿಪ್ಪಣಿಯನ್ನು ಪ್ರಾರಂಭಿಸಿರುತ್ತಾರೆ. ಹೀಗೆ ಅಧೀನ ಸಿಬ್ಬಂದಿಯವರು ಕಡತದಲ್ಲಿ ಸಲ್ಲಿಸಿದ ಟಿಪ್ಪಣಿಗಳನ್ನು 
ಸಂಬಂಧಪಟ್ಟ ನಿಯಮಗಳಡಿಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಉಪ ನಿರ್ದೇಶಕರಿಗೆ ಮುಂದಿನ ಕ್ರಮ ಜರುಗಿಸಲು ಕಡತವನ್ನು ಮಂಡಿಸುತ್ತಾರೆ. 
ಉಪ ನಿರ್ದೇಶಕರು ಸಲ್ಲಿಸಲ್ಪಟ್ಟ ಕಡತಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಸದರಿ ಪ್ರಸ್ತಾವನೆಗಳ ಬಗ್ಗೆ ಅಧಿಕಾರ ವ್ಯಾಪ್ತಿಯಲ್ಲಿ ತೀರ್ಮಾನ 
ತೆಗೆದುಕೊಳ್ಳುತ್ತಾರೆ. ಅಗತ್ಯವಿದ್ದಲ್ಲಿ ಕೇಂದ್ರ ಕಛೇರಿಯ ಮಂಜೂರಾತಿಗೆ ಅನುಮೋದನೆಗೆ ಪ್ರಸ್ತಾವನೆ ಸಲ್ಲಿಸುತ್ತಾರೆ. 


5) ನಿಯಮ 4(1)(ಬಿ)11) 
ಪ್ರಕಾರ್ಯಗಳನ್ನು ನಿರ್ವಹಿಸುವಲ್ಲಿ ರೂಪಿಸಿರುವ ಗುಣಮಟ್ಟಗಳು 
1. ಸಹಕಾರ ಸಂಘಗಳ ಲೆಕ್ಕಪರಿಶೋಧನೆ:- 


ಲೆಕ್ಕಪರಿಶೋಧನೆಯು ಸಂಸ್ಥೆಯ ನೈಜವಾದ ಹಾಗೂ ಕರಾರುವಕ್ಕಾಗಿ ಹಣಕಾಸು ಪರಿಸ್ಥಿಸಿ ಪ್ರತಿಬಿಂಬಿತವಾಗಿ ಸಂಸ್ಥೆಯು ಗಳಿಸಿದ ಲಾಭ 


ಅಥವಾ ಅನುಭವಿಸಿದ ನಷ್ಟವನ್ನು ದೃಢೀಕರಿಸುವುದು ಆಸ್ತಿ ಜವಾಬ್ದಾರಿ ತ:ಖ್ತೆಗಳ ದೃಢೀಕರಿಸುವುದು. 


2. ಕಛೇರಿ ಕಾರ್ಯ ನಿರ್ವಹಣೆ:- 





ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು 








ಉಪ ನಿರ್ದೇಶಕರು ಕಛೇರಿಗೆ ಸ್ವೀಕೃತವಾಗಿರುವ ಟಪಾಲುಗಳನ್ನು ಹಾಗೂ ವಿಷಯ ನಿರ್ವಾಹಕರು 
ಮಂಡಿಸಿರುವ ಕಡತಗಳ ಬಗ್ಗೆ ಪರಿಶೀಲಿಸಿ ಆದ್ಯತೆ ಮೇಲೆ ಹಾಗೂ ತುರ್ತಾಗಿ ಕ್ರಮ 
ಕೈಗೊಳ್ಳಬೇಕಾಗಿರುತ್ತದೆ. 

ಕಛೇರಿಯು ಹಿರಿಯ ಲೆಕ್ಕಪರಿಶೋಧಕರು/ | ಕಡತಗಳನ್ನು ಸ್ವೀಕೃತಿಗಳನ್ನು 05 ದಿನಗಳೊಳಗಾಗಿ ಪರಿಶೀಲಿಸಿ. ಟಿಪ್ಪಣಿ ದಾಖಲಿಸಿ 


ಲೆಕ್ಕಪರಿಶೋಧಕರು/ ಪ್ರಥಮ ದರ್ಜೆ ಸಹಾಯಕರು/ ದ್ವಿತೀಯ ಮೇಲಾಧಿಕಾರಿಗಳಿಗೆ ಮುಂದಿನ ಆದೇಶಕ್ಕಾಗಿ ಮಂಡಿಸಬೇಕಾಗಿರುತ್ತದೆ. 
ದರ್ಜೆ ಸಹಾಯಕರು 








ಬೆರಳಚ್ಚುಗಾರರು ಇವರಿಗೆ ವಹಿಸಿದ ಎಲ್ಲಾ ಕರ್ತವ್ಯಗಳನ್ನು ಆಯಾಯ ದಿನವೇ 
ಮುಗಿಸಬೇಕಾಗಿರುತ್ತದೆ. 
“ಡಿ' ದರ್ಜೆ ನೌಕರರು ಶಾಖೆಯಲ್ಲಿ ಅವರಿಗೆ ವಹಿಸಿದ ಕೆಲಸಗಳನ್ನು ಆಯಾ ದಿನವೇ 


ಮುಗಿಸಬೇಕಾಗಿರುತ್ತದೆ. 














೫೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ೩ 





6) ನಿಯಮ 4(1)/(ಬಿ)(೪) 


ಇಲಾಖೆಯ ಅಧೀನಕ್ಕೆ ಒಳಪಡುವ ಅಥವಾ ಇಲಾಖೆಯ ಕಾರ್ಯನಿರ್ವಹಣೆಯಲ್ಲಿ ನೌಕರರು ಉಪಯೋಗಿಸುವ ನಿಯಮಗಳು, 
ನಿಬಂಧನೆಗಳು, ಸೂಚನೆಗಳು, ಕೈಪಿಡಿಗಳು ಹಾಗೂ ದಾಖಲೆಗಳು: 


ಲೆಕ್ಕಪರಿಶೋಧನೆಗೆ ಸಂಬಂಧಿಸಿದಂತೆ 


1, ಸಹಕಾರ ಸಂಘಗಳ ಕಾಯ್ದೆ 1959, ಸಹಕಾರ ಸಂಘಗಳ ನಿಯಮ 1960 ಮತ್ತು ಸಹಕಾರ ಸಂಘಗಳ ನಿರ್ದಿಷ್ಟ ವ್ಯವಹರಣೆಗಳಿಗೆ 
ಅನ್ವಯಿಸುವ ಇತರೆ ಕಾಯ್ದೆ ಕಾನೂನು. 


2. ನಿರ್ದೇಶನಾಲಯ ಹೊರಡಿಸಿದ ವಿವಿಧ ಲೆಕ್ಕಪರಿಶೋಧನಾ ಸೂಚನೆಗಳು. 
3. ಇಲಾಖೆಯ ಪ್ರಕಟಿಸಿರುವ ಲೆಕ್ಕಪರಿಶೋಧನಾ ಕೈಪಿಡಿಯಲ್ಲಿನ ಮಾಹಿತಿ ಸೂಚನೆಗಳು 
4. ಸರ್ಕಾರ/ಇಲಾಖೆ ಹೊರಡಿಸಿರುವ ಅಧಿಸೂಚನೆ ಹಾಗೂ ಸುತ್ತೋಲೆಯ ಸೂಚನೆಗಳ ಅಂಶಗಳು. 


5; ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್‌ ಬ್ಯಾಂಕ್‌, ನಬಾರ್ಡ್‌ ಹಾಗೂ ಸಂಬಂಧಿಸಿದ ಇತರೆ ಪ್ರಾಧಿಕಾರಿಗಳು 
ಕಾಲಕಾಲಕ್ಕೆ ಹೊರಡಿಸಿದ ನಿರ್ದೇಶನಗಳು. 


6... ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ ನಿಬಂಧಕರು ಕಾಲಕಾಲಕ್ಕೆ ಹೊರಡಿಸಿರುವ ಸುತ್ತೋಲೆ/ಆದೇಶಗಳು. 


ಕಛೇರಿ ಕಾರ್ಯಗಳ ನಿರ್ವಹಣೆ ಸಂಬಂಧಿಸಿದಂತೆ 


ಣ್‌ 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 

ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 

ಕರ್ನಾಟಕ ಆರ್ಥಿಕ ಸಂಹಿತೆ 

ಕರ್ನಾಟಕ ಖಜಾನೆ ಸಂಹಿತೆ 

ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು 

ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 

ಕರ್ನಾಟಕ ನಾಗರೀಕ ಸೇವಾ (ಪ್ರೊಬೇಷನ್‌) ನಿಯಮಗಳು 

ಕರ್ನಾಟಕ ನಾಗರೀಕ ಸೇವಾ (ಜೇಷ್ಟತೆ) ನಿಯಮಗಳು 

ಕಛೇರಿ ಕಾರ್ಯವಿಧಾನ ಕೈಪಿಡಿ 

ಸಾದಿಲ್ವಾರು ವೆಚ್ಚಗಳ ಕೈಪಿಡಿ 

ಸರ್ಕಾರದಿ೦ದ ಮತ್ತು ಇಲಾಖೆಯಿಂದ ಕಾಲಕಾಲಕ್ಕೆ ಹೊರಡಿಸಿರುವ ಆದೇಶಗಳು ಮತ್ತು ಸುತ್ತೋಲೆಗಳು. 
12. ಅನ್ವಯವಾಗುವ ಇತರೆ ಸೇವಾ ನಿಯಮಗಳು/ ಇತರೆ ಕಾಯ್ದೆ ಹಾಗೂ ನಿಯಮಗಳಡಿಯಲ್ಲಿ ಕಾರ್ಯನಿರ್ವಹಿಸಲು 


2 PAM FPN 


RN 
ಣ್‌ ಐಂ 


7) ಅಧಿನಿಯಮ 4(1)/(ಬಿ)(11) 
ಇಲಾಖೆಯ ಹೊಂದಿರುವ ಅಥವಾ ನಿಯಂತ್ರಣದಲ್ಲಿರುವ ದಾಖಲೆಗಳ ವಿವರದ ತ:ಖ್ರೆ:- 
1. ಕಛೇರಿಯ ಲೆಕ್ಕಪತ್ರಕ್ಕೆ ನಿಗದಿಪಡಿಸಿದ ದಾಖಲೆಗಳೂ / ಸುತ್ತೋಲೆಗಳು 
2. ಸಿಬ್ಬಂದಿಗಳ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳು/ಆದೇಶಗಳು/ಸುತ್ತೋಲೆಗಳು 
3. ಲೆಕ್ಕಪರಿಶೋಧನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ದಾಖಲೆಗಳು 
1) ವಾರ್ಷಿಕ ಲೆಕ್ಕಪರಿಶೋಧನಾ ಕಾರ್ಯಕ್ರಮ 
2) ಲೆಕ್ಕಪರಿಶೋಧನಾ ಶುಲ್ಕ / ವೆಚ್ಚ ನಿಗದಿ ಮತ್ತು ಆಕರಣೆಗೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶಗಳು 


3) ಲೆಕ್ಕಪರಿಶೋಧನೆ ಕೈಗೊಂಡ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ವರದಿಗಳು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೧೭ 





8) ಅಧಿನಿಯಮ 4(1(ಬಿ)(111) 


ಇಲಾಖೆಯ ನೀತಿ ರೂಪಿಸಲು ಅದನ್ನು ಕಾರ್ಯ ರೂಪಕ್ಕೆ ತರಲು ಸಾರ್ವಜನಿಕರೊಂದಿಗೆ ಇಲಾಖೆಯು ಹೊಂದಿರುವ ಸಮಾಲೋಚನಾ 
ವ್ಯವಸ್ಥೆ ವಿವರದ ಮಾಹಿತಿ. 


ಇಲಾಖೆಯ ಶಾಸನಬದ್ಧ ಕರ್ತವ್ಯವು ಸಹಕಾರ ಸಂಘಗಳ ಲೆಕ್ಕಪರಿಶೋಧನೆಯನ್ನು ವರ್ಷಕ್ಕೊಮ್ಮೆಯಾದರೂ ಕೈಗೊಳ್ಳುವುದು ಹಾಗೂ 
ಲೆಕ್ಕಪರಿಶೋಧನೆ ನಿರ್ವಹಿಸಲಾದ ಸಹಕಾರ ಸಂಘಗಳಿಂದ ಲೆಕ್ಕಪರಿಶೋಧನಾ ಶುಲ್ಕ /ವೆಚ್ಚ ವಸೂಲಿ ಮಾಡುವುದಾಗಿರುತ್ತದೆ. ಈ ಕುರಿತು ಇಲಾಖೆಯು 
ಸಾರ್ವಜನಿಕರೊಂದಿಗೆ ಯಾವುದೇ ಸಮಾಲೋಚನಾ ವ್ಯವಸ್ಥೆ ಹೊಂದಿರುವುದಿಲ್ಲ. 


9)ಅಧಿನಿಯಮ 4(1) )(ಬಿ)(11111) 


ಇಲಾಖೆಯ ಅದರ ಭಾಗವಾಗಿ ಅಥವಾ ಇಲಾಖೆಗೆ ಅಗತ್ಯವಿರುವ ಸಲಹೆಗೆ ಎರಡು ಅಥವಾ ಹೆಚ್ಚಿನ ಜನರು ಹೊಂದಿರುವ ಬೋರ್ಡ್‌ 
ಪರಿಷತ್‌, ಸಮಿತಿ ಅಥವಾ ಇತರೆ ನಿಗಮಗಳ ತಃಖ್ತೆ ಹಾಗೂ ಈ ಬೋರ್ಡ್‌, ಪರಿಷತ್‌, ಸಮಿತಿ ಅಥವಾ ಇತರೆ ನಿಗಮಗಳ ಸಭೆಗಳಿಗೆ ಸಾರ್ವಜನಿಕರಿಗೆ 
ಪ್ರವೇಶವಿರುವುದೇ? ಅಥವಾ ಈ ಸಭೆಗಳ ನಡವಳಿ ಸಾರ್ವಜನಿಕರಿಗೆ ಲಭ್ಯವಾಗುವುದೇ? 


ಇಲಾಖೆಯು ಅದರ ಭಾಗವಾಗಿ ಅಥವಾ ಇಲಾಖೆಗೆ ಅಗತ್ಯವಿರುವ ಸಲಹೆಗಾಗಿ ಯಾವುದೇ ಬೋರ್ಡ್‌, ಪರಿಷತ್‌, ಸಮಿತಿ ಅಥವಾ ಇತರೆ 
ನಿಗಮ ಹೊಂದಿರುವುದಿಲ್ಲ. 


10) ಅಧಿನಿಯಮ 4(1) )(ಬಿ)(1%0 


ದಿನಾಂಕ:31-03-2012ರಂತ್ಯಕ್ಕೆ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಿರ್ದೇಶಿಕೆ 





























ಕ್ರಮ ಅಧಿಕಾರಿ/ನೌಕರರ ಹೆಸರು 
ಪದನಾಮ ದೂರವಾಣಿ ಸಂಖ್ಯೆ 
ಸಂಖ್ಯೆ ಶ್ರೀ/ಶ್ರೀಮತಿ 
1 ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು ಶ್ರೀ ಬಿ.ಸಿ.ಶ್ರೀರಂಗಪ್ಪ 08152-224580 
2 ಪ್ರಥಮ ದರ್ಜೆ ಸಹಾಯಕರು ಶ್ರೀ ಎನ್‌.ಕೆ. ತಮೀಮ್‌ ಅನ್ಸಾರಿ 08152-224580 
3 “ಡಿ' ದರ್ಜೆ ನೌಕರರು ಎನ್‌. ಹವಾಲ್ದಾರ್‌ 08152-224580 





11) ಅಧಿನಿಯಮ 4(1) ಸಬ) 
ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರ ವೇತನ ವಿವರ 





























ಒಟ್ಟು ವೇತನ 
ಕ್ರಮ ಹೆಸರು ಮತ್ತು ಹುದ್ದೆ ವೇತನ ಶ್ರೇಣಿ ಜಿ 
(ದಿನಾಂಕ: 31-03-2012ಕ್ಕೆ 
ಸಂಖ್ಯೆ ಶ್ರೀ / ಶ್ರೀಮತಿ (old scale) ಇದ್ದಂತೆ) 
1 ಶ್ರೀ ಬಿ.ಸಿ.ಶ್ರೀರಂಗಪ್ಪ 19050-27600 47,556-00 
2 ಶ್ರೀ ಎನ್‌.ಕೆ. ತಮೀಮ್‌ ಅನ್ನಾರಿ 7275-13350 15,649-00 
3 ಎನ್‌. ಹವಾಲ್ದಾರ್‌ 5200-9500 16,677-00 





12) ನಿಯಮ 4(1)(ಬಿ)(2ಡ) 
ಎಲ್ಲಾ ಯೋಜನಾ ವಿವರದೊಂದಿಗೆ ಇಲಾಖೆಯ ಅಂಗ ಸಂಸ್ಥೆಗಳಿಗೆ ವಂಟನೆ ಮಾಡಿದ ಆಯವ್ಯಯ ವಿವರ ಉದ್ದೇಶಿತ ವೆಚ್ಚ ಹಾಗೂ 
ವಿತರಣೆ ಮಾಡಿದ ವಿವರ ತ:ಖ್ರೆ;- 


ಸುತ 


pr) 


(€L 


ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರ ಕಛೇರಿಯಲ್ಲಿ ಯಾವುದೇ ಕೇಂದ್ರ / ರಾಜ್ಯ ಸರ್ಕಾರ 
ಜಾರಿಗೊಳಿಸಬೇಕಾದ ಯೋಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವೇತನ ಮತ್ತು ಭತ್ಯೆಗಳು ಪವಾಸ ವೆಚ್ಚ ಮತ್ತು 
ಕಛೇರಿಯ ನಿರ್ವಹಣೆಗೆ ಸಂಬಂಧಿಸಿದ ವೆಚ್ಚ ಉಪ ನಿರ್ದೇಶಕರ ಕಛೇರಿ ಕೋಲಾರ ಜಿಲ್ಲೆಯ ವೆಚ್ಚವಾಗಿದೆ. 2012-13ನೇ ಸಾಲಿಗೆ ಈ ಇಲಾಖೆಗೆ 
ಬಿಡುಗಡೆಯಾದ ಆಯವ್ಯಯದ ವಿವರ ಈ ಕೆಳಕಂಡಂತೆ ಇರುತ್ತದೆ. 


೫೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ೩ 







































































ಕ್ರಮ 

ಸಂಖ್ಯೆ ಲೆಕ್ಕಶೀರ್ಷಿಕೆ ಆಯವ್ಯಯ ವಂಟನೆ 

101 ಸಹಕಾರ ಸ೦ಘಗಳ ಲೆಕ್ಕಪರಿಶೋಧನೆ ಯೋಜನೆ ಯೋಜನೇತರ 

2425-00-101-0-01 
01 ಸಿಬ್ಬಂದಿ ನಿರ್ದೇಶಕರಿಂದ ಕಾಲಕಾಲಕ್ಕೆ ಬಿಡುಗಡೆಯಾದಂತೆ/ 
ಹಾಗೂಆಯವ್ಯಯ ಅನುಸಾರ 

1 002 ವೇತನ-ಅಧಿಕಾರಿಗಳು — 

2 003 ವೇತನ-ಸಿಬ್ಬಂದಿ ದ 

3 011 ತುಟ್ಟಿಭತ್ಯೆ - 

4 014 ಇತರೆ ಭತ್ಯೆ — 

5 015 ಪೂರಕ ವೆಚ್ಚಗಳು ದ 

6 020 ವೈಧ್ಯಕೀಯ ವೆಚ್ಚಗಳು — 

7 021 ವೈಧ್ಯಕೀಯ ವೆಚ್ಚ ಮರುಪಾವತಿ ದ 

$ 041 ಪ್ರಯಾಣ ಭತ್ಯೆಗಳು — 9,479-00 

9 051 ಸಾಮಾನ್ಯ ವೆಚ್ಚಗಳು — 5,000-00 

10 052 ದೂರವಾಣಿ ವೆಚ್ಚಗಳು ದ 2,000-00 

1] 071 ಕಟ್ಟಡ ವೆಚ್ಚಗಳು — ದ 
ಬಾಡಿಗೆ ವೆಚ್ಚ — ದ 
2) ವಿದ್ಯುತ್‌ ಹಾಗೂ ನೀರಿನ ವೆಚ್ಚ 3,000-00 

12 125 ಆಧುನೀಕರಣ — 

13 195 ಸಾರಿಗೆ ವೆಚ್ಚಗಳು ದ 
ಒಟ್ಟು 

















13) ನಿಯಮ 4(1(ಬಿ)(211) 


ಸಹಾಯಧನ ಕಾರ್ಯಕ್ರಮ ಕಾರ್ಯಗತಗೊಳಿಸುವ ವಿಧಾನ. ಹಂಚಿಕೆ ಮಾಡಿದ ಮೊತ್ತ ಸೇರಿದಂತೆ ಹಾಗೂ ಅಂತಹ ಕಾರ್ಯಕ್ರಮಗಳ 
ಫಲಾನುಭವಿಗಳ ವಿವರಗಳು: 


- ಯಾವುದೂ ಇರುವುದಿಲ್ಲ - 
14) ನಿಯಮ 4(1)(ಬಿ)(5೭110) 
ಇಲಾಖೆ ಮಂಜೂರು ಮಾಡಿದ ರಿಯಾಯಿತಿಗಳು, ಪರ್ಮಿಟ್‌ಗಳು ಅಥವಾ ಅಧಿಕಾರ ಪತ್ರದ ಸ್ವೀಕೃತಿದಾರರ ವಿವರ 
- ಯಾವುದೂ ಇರುವುದಿಲ್ಲ - 
15) ನಿಯಮ 4(01)(ಬಿ)(XIV) 
ವಿದ್ಯುನ್ಮಾನ ರೂಪದಲ್ಲಿ ಇಲಾಖೆ ಹೊಂದಿರುವ ಅಥವಾ ಲಭ್ಯವಿರುವ ಮಾಹಿತಿಗಳು 


ಹಾಲಿ ಇಲಾಖೆಯ ಕೆಲಸ ಕಾರ್ಯಗಳು ಗಣಕೀಕರಣಗೊಂಡಿರುವುದಿಲ್ಲ. ಇದರಂತೆ ಯಾವುದೇ ಮಾಹಿತಿ ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿಲ್ಲ 
ಅಥವಾ ಹೊಂದಿರುವುದಿಲ್ಲ. ಇಲಾಖೆಯ ಸಂಕ್ಷಿಪ್ತ ಮಾಹಿತಿ ಹಾಗೂ ಲೆಕ್ಕಪರಿಶೋಧನಾ ಫಲಿತಾಂಶ ಆಧರಿಸಿದ ಸಹಕಾರ ಸಂಘಗಳ 
ಕಾರ್ಯನಿರ್ವಹಣೆಯ ಸಂಕ್ಷಿಪ್ತ ರೂಪವನ್ನು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲು ರಾಷ್ಟೀಯ ಸೂಚನಾ ವಿಜ್ಞಾನ ಕೇಂದ್ರ (N.1A.C) 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೧೯ 





ಬೆಂಗಳೂರು ರವರ ಸಹಯೋಗದಿಂದ ಇಲಾಖೆ "ಸಹಕಾರ ದರ್ಪಣ' ಎಂಬ ವೆಬ್‌ಸೈಟ್‌ ಅಭಿವೃದ್ಧಿಪಡಿಸಿದೆ. ಇಲಾಖೆಯ ವೆಬ್‌ಸೈಟ್‌ ಬಗ್ಗೆ ಈ 
ಕೆಳಕಂಡ ವಿಳಾಸಕ್ಕೆ ಭೇಟಿ ನೀಡಿ. 


http://sahakaradarpana.kar.nic.in 
16) ನಿಯಮ 4(1)(ಬಿ್ಗXV) 


ಮಾಹಿತಿ ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ವಿವರಗಳು, ಗ್ರಂಥಾಲಯ ಅಥವಾ ಓದುವ ಕೊಠಡಿ ನಿರ್ವಹಿಸಿದ್ದರೆ ಕೆಲಸದ 
ವೇಳೆಯೊಂದಿಗೆ:- 


ಸಾರ್ವಜನಿಕರ ಉಪಯೋಗಕ್ಕಾಗಿ ಗ್ರಂಥಾಲಯ ಅಥವಾ ವಾಚನಾಲಯವನ್ನು ಕಛೇರಿ ಹೊಂದಿರುವುದಿಲ್ಲ. ಸಾರ್ವಜನಿಕರು ಸಾಮಾನ್ಯ 
ಮಾಹಿತಿಯನ್ನು ಕಛೇರಿ ವೇಳೆಯಲ್ಲಿ ಕಛೇರಿ ಮುಖ್ಯಸ್ಥರಿಂದ/ ಸಿಬ್ಬಂದಿಯವರಿಂದ ಪಡೆಯಲು ಅವಕಾಶ ಇರುತ್ತದೆ. 


17) ನಿಯಮ 4(0(ಬಿ)೧1) 


ಜಿಲ್ಲೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ರಾಜ್ಯ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ಅಪೀಲು ವಿಚಾರಣಾ ಪ್ರಾಧಿಕಾರಿಯ 
ಪದನಾಮ ಮತ್ತು ಇತರೆ ವಿವರಗಳು ಈ ಕೆಳಕಂಡಂತಿದ್ದು, ಇವರುಗಳನ್ನು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರ ಕಛೇರಿ, 
ಕೋಲಾರ ಜಿಲ್ಲೆ, ಕೋಲಾರ ಇವರ ಕಛೇರಿಯು ಕೋಲಾರ ಜಿಲ್ಲಾ ಸಹಕಾರ ಯೂನಿಯನ್‌ ಕಟ್ಟಡ, ಕೋಲಾರ ಡಿ.ಸಿ.ಸಿ. ಬ್ಯಾಂಕ್‌ ಪಕ್ಕದ ಕಟ್ಟಡ, 
ಮುನ್ಸಿಪಲ್‌ ಖಾತೆ ನಂ.47, ಕೋಲಾರ-563 101 





ಸಹಾಯಕ ಸಾರ್ವಜನಿಕ ಮಾಹಿತಿ 





ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಪೀಲು ವಿಚಾರಣಾ ಪ್ರಾಧಿಕಾರಿ 
ಅಧಿಕಾರಿ 
ಸಹಕಾರ ಸಂಘಗಳ | ಹಿರಿಯ ಲೆಕ್ಕಪರಿಶೋಧಕರು 1) ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಜಂಟಿ 
ಲೆಕ್ಕಪರಿಶೋಧನಾ ದೂ.ಸಂ. 08152-224580 ನಿರ್ದೇಶಕರು.(ಆಡಳಿತ ಮತ್ತು ಸಿಬ್ಬಂದಿ)  ದೂ.ಸಂ.080- 
ಉಪನಿದೇಶಕರು 26610610 (ಆಡಳಿತ ಮತ್ತು ಸಿಬ್ಬಂದಿ, ಲೆಕ್ಕ ಮತ್ತು ಆಯವ್ಯಯ 
ಕಛೇರಿ ದೂಸಂ. 08152- ಮತ್ತು ನಿರ್ದೇಶಕರ ಪತ್ರಾಂಕಿತ ಆಪ್ತ ಶಾಖೆ ವಿಷಯಕ್ಕೆ 
224580 ಸಂಬಂಧಿಸಿದಂತೆ) 
2) ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಜಂಟಿ 
ನಿರ್ದೇಶಕರು.(ಲೆಕ್ಕಪರಿಶೋಧನೆ-1). ದೂ.ಸಂ.26610372 


(ಲೆಕ್ಕಪರಿಶೋಧನೆ-1 ವಿಷಯಕ್ಕೆ ಸಂಬಂಧಿಸಿದಂತೆ) 


3) ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಜಂಟಿ 
ನಿರ್ದೇಶಕರು.(ಲೆಕ್ಕಪರಿಶೋಧನೆ-2) ದೂ.ಸಂ. 26604491 
(ಲೆಕ್ಕಪರಿಶೋಧನೆ-2 ವಿಷಯಕ್ಕೆ ಸಂಬಂಧಿಸಿದಂತೆ) 


4) ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಜಂಟಿ ನಿರ್ದೇಶಕರು 
(ತನಿಖೆ ಮತ್ತು ಪರಿಶೀಲನಾ ಘಟಕ) ದೂ.ಸಂ.26507307 
(ತನಿಖೆ ಮತ್ತು ಪರಿಶೀಲನಾ ಘಟಕ ಶಾಖೆಯ ವಿಷಯಕ್ಕೆ 
ಸಂಬಂಧಿಸಿದಂತೆ) 

















18) ನಿಯಮ 4(1)\(ಬ್ಗ(XVID 
ಇಲಾಖೆ ನಿಗದಿಪಡಿಸುವ ಇನ್ನಿತರ ಮಾಹಿತಿಗಳು:- 


ಸಹಕಾರ ಸಂಘಗಳ ಅಧಿಕಾರಿಗಳ ಉಪ ನಿರ್ದೇಶಕರು ಹಾಗೂ ಸಹಾಯಕ ನಿರ್ದೇಶಕರು ಜಿಲ್ಲಾ ಮಟ್ಟದ ಜನಸ್ತಂದನಾ ಕಾರ್ಯಕ್ರಮಗಳಲ್ಲಿ 
ಭಾಗವಹಿಸಬೇಕಾಗಿರುತ್ತದೆ. ತಾಲ್ಲೂಕಿನ ಹಿರಿಯ ಲೆಕ್ಕಪರಿಶೋಧಕರು ತಾಲ್ಲೂಕಿನ ಜನ ಸ್ಪಂದನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಿರುತ್ತೆ. 
ಅಧಿನಿಯಮ 2005ರಂತೆ ಕಾಯ್ದೆ 41)(ಬಿ) )(ಬಿ)(೫೪1 ರಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಹಾಗೂ ಸಹಾಯಕ ಮಾಹಿತಿ ಅಧಿಕಾರಿಗಳು 
ಹಾಗೂ ಅಪೀಲು ಪ್ರಾಧಿಕಾರಿಗಳಾಗಿ ಇಲಾಖೆಯಿಂದ ಗೊತ್ತು ಮಾಡಲಾಗಿರುತ್ತದೆ. 


ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಉಪ ನಿರ್ದೇಶಕರು, 
ಪಿ.ಆರ್‌. 1052 ಕೋಲಾರ ಜಿಲ್ಲೆ, ಕೋಲಾರ. 


೫೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, ದ.ಕ. ಉಪ ವಿಭಾಗ-1 
ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು - ಇವರ ನ್ಯಾಯಾಲಯ 
ಅಧಿಸೂಚನೆ 
ಸಂಖ್ಯೆ :ಡಬ್ರ್ಯೂಸಿಎ/ಸಿಅರ್‌-20/2012ಎಫ್‌, ದಿನಾಂಕ: 27/7/2012 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ವಿಜಯ, ಕೋಂ: ದಿ: ಸುಂದರ ನ್ಯಾಕ್‌ 1 ಶ್ರೀ ಹರೀಶ್‌ ಕೊಟ್ಟಾರಿ, ಬಿನ್‌: ದಿ: ಮೊನಪ್ಪ ಕೊಟ್ಟಾರಿ 
2. ಮಾಸ್ಟರ್‌ ಲತೀಶ್‌ ನ್ಯಾಕ್‌ ಬಿನ್‌: ದಿ: ಸುಂದರ ನ್ಯಾಕ್‌ ಸ ಹು ಪಟಟ ಜುಹೂ 
ಮಂಗಳೂರು. 


3. ಮಾಸ್ಟರ್‌ ರಾಕೇಶ್‌ ನ್ಯಾಕ್‌ ಬಿನ್‌ ದಿ: ಸುಂದರ ನ್ಯಾಕ್‌ 
ವಾಸ: ಎಲಿಯಾರ್‌ ಪದವು, ಆ೦ಭ್ಲಮುಗೇರ್‌ ಅಂಚೆ, 
ಮಂಗಳೂರು (ತಾ) 


2. ನ್ಯಾಷನಲ್‌ ಇನ್ಸುರೆನ್ಸ್‌ ಕಂ.ಲಿಮಿಟೆಡ್‌, ಎ೦ಜೇಸ್‌ ಕಾಂಪ್ಲೆಕ್ಸ್‌, 
ಬಲ್ಮಠ, ಮಂಗಳೂರು. 


ಅರ್ಜಿದಾರಳಾದ/ ಶ್ರೀಮತಿ ವಿಜಯ, ಇವರು ತಮ್ಮ ಗಂಡನಾದ ದಿವಂಗತ ಸುಂದರ ನ್ಯಾಕ್‌ ಇವರು ನೇ ಪ್ರತಿವಾದಿಗಳಾದ, ಶ್ರೀ ಹರೀಶ್‌ 
ಕೊಟ್ಟಾರಿ, ಬಿನ್‌: ದಿ: ಮೊನಪ್ಪ ಕೊಟ್ಟಾರಿ, “ಅಕ್ಷಯ” ನಿಯರ್‌ ವಿಶ್ರಾಮ್‌ ಮೋಟಾರ್ಸ್‌, ಗೋರಿಗುಡ್ಡ, ಮ೦ಗಳೂರು. ಇದರಲ್ಲಿ ಕೆಲಸಗಾರರಾಗಿದ್ದು 
ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾ೦ಕ: 11-4-2012 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ 
ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟನೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಮು ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 


ಡಿ. ಜಿ. ನಾಗೇಶ, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟಪರಿಹಾರ ಆಯುಕ್ತರು, 
ಪಿ.ಆರ್‌. 1071 ದ.ಕ. ಉಪ ವಿಭಾಗ-1. ಮಂಗಳೂರು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, ದ.ಕ. ಉಪ ವಿಭಾಗ-1 


ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು - ಇವರ ನ್ಯಾಯಾಲಯ 
ಅಧಿಸೂಚನೆ 


ಸಂಖ್ಯೆ :ಡಬ್ಲ್ಯೂಸಿಎ/ಸಿಅರ್‌-19/2012ಎಫ್‌, ದಿನಾಂಕ: 1/8/2012 
ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 


1. ಶ್ರೀಮತಿ ಗಿರಿಜ ಕೋಂ: ದಿ: ಕಿಟ್ಟಕೊರಗ 1. ಶ್ರೀ ಮ್ಯಾಕ್ತಿಂ ವಿನ್ಸೆಂಟ್‌ ಸಾಲ್ದಾನ, 
ಮಾಲೀಕರು ಹೋಟೆಲ್‌ ಅಭಿನಂದನ್‌, 


2. ಕುಮಾರಿ ಆಶಾ ಬಿನ್‌: ದಿ: ಕಿಟ್ಟಕೊರಗ 
ತಾಳಿಪ್ಪಾಡಿ, ಕಿನ್ನಿಗೋಳಿ, ಮಂಗಳೂರು (ತಾ). 


3. ಕುಮಾರಿ ಲತ ಬಿನ್‌: ದಿ: ಕಿಟ್ಟಕೊರಗ 
ಮೂಲ ವಾಸ: 3-37(1), ಕುಂಟಪದವು, 
ಪೆರ್ಮುದೆ, ಮಂಗಳೂರು (ತಾ) 


(€L 


ಸುತ್ತ ವಾಸ: 
ಉಲ್ಲಾಂಜೆ ಮನೆ, 
ಮನ್ಸಬೆಟ್ಟು ಗ್ರಾಮ, ಕಿನ್ನಿಗೋಳಿ, ಮಂಗಳೂರು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೨೧ 





ಅರ್ಜಿದಾರಳಾದ/ ಶ್ರೀಮತಿ ಗಿರಿಜ ಇವರು ತಮ್ಮ ಗಂಡನಾದ ದಿವಂಗತ ಶ್ರೀ ಕಿಟ್ಟಕೊರಗ ಇವರು ಪ್ರತಿವಾದಿಗಳಾದ, ಶ್ರೀ ಮ್ಯಾಕ್ಲಿಂ 
ವಿನ್ಸೆಂಟ್‌ ಸಾಲ್ಲಾನ, ಮಾಲೀಕರು ಹೋಟೆಲ್‌ ಅಭಿನಂದನ್‌, ತಾಳಿಪ್ಪಾಡಿ, ಕಿನ್ನಿಗೋಳಿ, ಮಂಗಳೂರು (ತಾ) ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ 
ನಿರತರಾಗಿದ್ದಾಗ, ದಿನಾಂಕ: 06-11-2011 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರೀತರಾದ ತಮಗೆ ಪ್ರತಿವಾದಿಯವರಿಂದ 
ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟನೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಲೇಮು ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 


ಡಿ. ಜಿ. ನಾಗೇಶ, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟಪರಿಹಾರ ಆಯುಕ್ತರು, 
ಪಿ.ಆರ್‌. 1074 ದ.ಕ. ಉಪ ವಿಭಾಗ-1, ಮಂಗಳೂರು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, ದ.ಕ. ಉಪ ವಿಭಾಗ-1 


ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು - ಇವರ ನ್ಯಾಯಾಲಯ 
ಅಧಿಸೂಚನೆ 
ಸಂಖ್ಯೆ :ಡಬ್ಲ್ಯೂಸಿಎ/ಸಿಅರ್‌-21/2012ಎಫ್‌, ದಿನಾಂಕ: 01/8/2012 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಮೀನ ವೇಗಸ್‌ ಕೋಂ: ದಿ: ಜೆರಾಲ್ಡ್‌ ವೇಗಸ್‌, ಮಂಗಳೂರು ವಿದ್ಯುಚ್ಛಕ್ತಿ 


ಸರಬರಾಜು ಕಂ. ನಿಯಮಿತ, 
ಅತ್ತಾವರ, ಮಂಗಳೂರು. 


2; ಜೆಸ್ಟನ್‌ ಜೀವಿನ್‌ ವೇಗಸ್‌ ಬಿನ್‌: ದಿ: ಜೆರಾಲ್ಡ್‌ ವೇಗಸ್‌, 
3. ಜೇಮ್‌ಸನ್‌ ವೇಗಸ್‌, ಬಿನ್‌: ದಿ: ಜೆರಾಲ್ಡ್‌ ವೇಗಸ್‌, 


4. ಶ್ರೀಮತಿ ಲೆತೀಶಿಯ ವೇಗಸ್‌, ಕೋಂ: ದಿ: ತೋಮಸ್‌ ವೇಗಸ್‌ 


ವಾಸ: ಬಿ.ಬಿ. ಚಿಟ್ಟೆ ಹೌಸ್‌, 
62, ತೋಕೂರು ಪೋಸ್ಟ್‌, 
ಜೋಕಟ್ಟೆ, ಮಂಗಳೂರು-1. 


ಅರ್ಜಿದಾರಳಾದ/ ಶ್ರೀಮತಿ ಮೀನ ವೇಗಸ್‌ ಇವರು ತಮ್ಮ ಗಂಡನಾದ ದಿವಂಗತ ಜೆರಾಲ್ಡ್‌ ವೇಗಸ್‌, ಇವರು ಪ್ರತಿವಾದಿಗಳಾದ, 
ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂ. ನಿಯಮಿತ, ಅತ್ತಾವರ, ಮಂಗಳೂರು ಇದರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 
13-5-2012 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿ೦ದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು 
ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟನೆಯಾದಲ್ಲಿನಿ೦ದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಮು ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 


ಡಿ. ಜಿ. ನಾಗೇಶ, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟಪರಿಹಾರ ಆಯುಕ್ತರು, 
ಪಿ.ಆರ್‌. 1075 ದ.ಕ. ಉಪ ವಿಭಾಗ-1. ಮಂಗಳೂರು 














೫೨೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ೩ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಲೋ.ಬಂ. ಮತ್ತು ಒ.ಜ.ಸಾ. ಇಲಾಖೆ, ನಂ.2, ಉಪವಿಭಾಗ, ತೀರ್ಥಹಳ್ಳಿ. 
ನಮೂನೆ 
ಸಚಿವಾಲಯ ಕರ್ನಾಟಕ ಸರ್ಕಾರ 
ಇಲಾಖೆ ಲೋಕೋಪಯೋಗಿ ಇಲಾಖೆ. 
ಉಪ ಘಟಕ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ನಂ.2, ಉಪವಿಭಾಗ, ತೀರ್ಥಹಳ್ಳಿ (ಅಂಚೆ), ಶಿವಮೊಗ್ಗ (ಜಿಲ್ಲ), ಕರ್ನಾಟಕ. 
ಪಿನ್‌ ಕೋಡ್‌: 577432. 





ಸಾರ್ವಜನಿಕ ಪ್ರಾಧಿಕಾರ 








ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) 
ಲೋಕೋಪಯೋಗಿ, ಬ೦ದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಕೆ.ಆರ್‌. ವೃತ್ತ, ಬೆ೦ಗಳೂರು - 560001. 














ಮೇಲ್ಮನವಿ ಪ್ರಾಧಿಕಾರ 
(ಹೆಸರು/ವಿಳಾಸ/ದೂರವಾಣಿ ಇತ್ಯಾದಿ) 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 
(ಹೆಸರು/ವಿಳಾಸ/ದೂರವಾಣಿ ಇತ್ಯಾದಿ) 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
(ಹೆಸರು/ವಿಳಾಸ/ದೂರವಾಣಿ ಇತ್ಯಾದಿ) 





ಶ್ರೀ ಬಿ.ಟಿ. ಕಾಂತರಾಜ್‌, 
ಬಿ.ಇ(ಸಿವಿಲ್‌), ಕೆ.ಇ.ಎಸ್‌. 
ಅಧೀಕ್ಷಕ ಇಂಜಿನಿಯರ್‌, 


ಲೋಕೋಪಯೋಗಿ, ಬಂದರು ಮತ್ತು , 


ಒಳನಾಡು ಜಲಸಾರಿಗೆ ಇಲಾಖೆ, 
ಶಿವಮೊಗ್ಗ ವೃತ್ತ, ಶಿವಮೊಗ್ಗ:-577201 


ಶ್ರೀ ಹೆಚ್‌ ಹನುಮಪ್ಪ, ಬಿ.ಇ(ಸಿವಿಲ್‌). 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 


ಲೋಕೋಪಯೋಗಿ, ಬಂದರು ಮತ್ತು , 
ಒಳನಾಡು ಜಲಸಾರಿಗೆ ಇಲಾಖೆ, 


ನಂ.2, ಉಪವಿಭಾಗ, ತೀರ್ಥಹಳ್ಳಿ (ಅಂಚೆ). 


ಶಿವಮೊಗ್ಗ (ಜಿಲ್ಲ), ಕರ್ನಾಟಕ. 
ಪಿನ್‌ ಕೋಡ್‌: 577432. 


ಶ್ರೀ ಹೆಚ್‌.ಡಿ ಚಂದ್ರಶೇಖರ್‌, ಜಿ.ಎ 
ಪ್ರಥಮ ದರ್ಜೆ ಸಹಾಯಕರು, 
ಲೋಕೋಪಯೋಗಿ, ಬಂದರು ಮತ್ತು , 
ಒಳನಾಡು ಜಲಸಾರಿಗೆ ಇಲಾಖೆ, 
ನಂ.2, ಉಪವಿಭಾಗ, ತೀರ್ಥಹಳ್ಳಿ (ಅಂಚೆ), 
ಶಿವಮೊಗ್ಗ (ಜಿಲ್ಲೆ. ಕರ್ನಾಟಕ. 
ಪಿನ್‌ ಕೋಡ್‌: 577432. 





ಫಾಕ್ಸ್‌;- 08182-270926 


ಫಾಕ್ಸ್‌:- 08181-228532 


1 


ಫಾಕ್ಸ್‌:- 08181-228532 


1 





ದೂರವಾಣಿ ಕಛೇರಿ:- 08182-270926 


ದೂರವಾಣಿ ಕಛೇರಿ:- 08181-228532 


ದೂರವಾಣಿ ಕಛೇರಿ:- 08181-228532 








ಇ-ಮೈಲ್‌:- sesmg@kpwd.gov.in 





ಇ-ಮೈಲ್‌:- acetth @kpwd.gov.in 





ಇ-ಮೈಲ್‌:- acetth @kpwd.gov.in 











ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ. ಮತ್ತು ಒ.ಜ.ಸಾ. ಇಲಾಖೆ, 
ನಂ.2, ಉಪವಿಭಾಗ, ತೀರ್ಥಹಳ್ಳಿ. 





Secretariat 


FORMAT 
ಕ GOVERMENT OF KARNATAKA 





Department 


Public works Department. 





Sub Unit 


The Assistant Executive Engineer, 
P.W.P. &1.W.Ll.Dept., Sub Division, 
No.2, THIRTHAALLI (Post), 
SHIMOGA (Dist), KARNATAKA. 
Pin No:- 577432 





Public Authority 


The Chief Engineer, 
C&B (South), P.W.D&l.W.I.Dept., 
K.R. Circle, BANGALORE;- 560001 














ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, 


೨೦೧೨ 


೫೨೨೩ 











Superintending Engineer, 
P.W.D &1.W.I.Dept., 
Shimoga Circle, SHIMOGA. 
Pin Code:- 577201 


BE(Civil) 

Assistant Executive Engineer, 
P.W.P. &1.W.l.Dept., Sub Division, 
No.2, THIRTHAALLI (Post), 
SHIMOGA (Dist), 
KARNATAKA. Pin No:- 577432 


Appellate Authority Public Information Officer Assistant Public Information Officer 
(Name/Address/Phone etc.) (Name/Address/Phone etc.) (Name/Address/Phone etc.) 
Shri. 8.7: KANTHRAJ Shri. H Hanumappa Shri HD CHANDRASHEKHAR 
BE(Civil) KES BA 


First Division Assistant 
P.W.P. &1.W.l.Dept., Sub Division, 
No.2, THIRTHAALLI (Post), 
SHIMOGA (Dist), 
KARNATAKA. 

Pin No:- 577432 





Fax:- 08182-270926 


Fax:- 08181-228532 


Fax:- 08181-228532 





Phone Office:- 08182-270926 


Phone Office:- 08181-228532 


Phone Office:- 08181-228532 








E-mail:- sesmg@kpwd.gov.in 





E-mail:- aeetth@kpwd.gov.in 





E-mail:- acetth@kpwd.gov.in 





Assistant Executive Engineer, 


P.W.P. &1.W.I.Dept., Sub Division, 


ಕರ್ನಾಟಕ ಸರ್ಕಾರ 


No.2, THIRTHAALLI. 


(ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ) 


ಮಾಹಿತಿ ಹಕ್ಕು ಕೈಪಿಡಿ - 2012 
ಸೆಕ್ಷನ್‌ 4 (1) (ಬಿ) ಅನ್ವಯ 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ನಂ.2, ಉಪ ವಿಭಾಗ, ತೀರ್ಥಹಳ್ಳಿ. ತೀರ್ಥಹಳ್ಳಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 


ಕರ್ನಾಟಕ ಸರ್ಕಾರ 


(ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ) 


ಮಾಹಿತಿ ಹಕ್ಕು ಕೈಪಿಡಿ - 2005 


ಸೆಕ್ಷನ್‌ 4(1)(ಬಿ) ಅನ್ವಯ 


1. ಸಂಸ್ಥೆಯ ಬಗ್ಗೆ ವಿವರಗಳು:- ಕಾರ್ಯಗಳು ಮತ್ತು ಕರ್ತವ್ಯಗಳು 


ಇ 


ಅ) ಸಂಸ್ಥೆಯ ಹೆಸರು :- ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಉಪವಿಭಾಗ. 


ಛ 


ಆ) ರಚನೆ. 





ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 





ತಾಂತ್ರಿಕ ಶಾಖೆ 


ಆಡಳಿತ ಶಾಖೆ 





ಸಹಾಯಕ ಇಂಜಿನಿಯರರು - 2 


ಪ್ರಥಮ ದರ್ಜೆ ಸಹಾಯಕರು -1 





ಕಿರಿಯ ಇಂಜಿನಿಯರರು -॥1 


ದ್ವಿತೀಯ ದರ್ಜೆ ಸಹಾಯಕರು -2 























ಬೆರಳಚ್ಚುಗಾರರು | 
"ಡಿ" ದರ್ಜೆ ನೌಕರರು -2 
ಮೇಟಿ —2 
ವಾಟರ್‌ಬಾಯ್‌ -2 
ಸ್ವೀಪರ್‌ -2 











೫೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ೩ 





ಕಾರ್ಯಗಳು ಮತ್ತು ಕರ್ತವ್ಯಗಳು:- 


ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ನಂ 2 ನೇ ಉಪ ವಿಭಾಗವು ತೀರ್ಥಹಳ್ಳಿ ತಾಲ್ಲೂಕು ವ್ಯಾಪ್ತಿಯನ್ನು 
ಹೊಂದಿದ್ದು ಆಡಳಿತಾತ್ಮಕ, ಆರ್ಥಿಕ ಮತ್ತು ಸೇವೆಗಳಿಗೆ ಸಂಬಂಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸಲಾಗುತ್ತಿದೆ. 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 


ಶಿವಮೊಗ್ಗ ಜಿಲ್ಲೆ, ತೀರ್ಥಹಳ್ಳಿ ತಾಲೂಕು 
ಆ ಸ ಇ ಇಲಾಖೆ, ನಂ.2, ಉಪ ವಿಭಾಗ, ತೀರ್ಥಹಳ್ಳಿ. 


2. ಅಧಿಕಾರಿ ಮತ್ತು ಸಿಬ್ಬಂದಿಗಳ ಅಧಿಕಾರಗಳು ಮತ್ತು ಕರ್ತವ್ಯಗಳು 


1) ಸಹಾಯಕ ಕಾರ್ಯಪಾಲಕ ಇಂಜಿನಿಯರರು:- ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಉಪ ವಿಭಾಗ, ತೀರ್ಥಹಳ್ಳಿ 
ಕಛೇರಿಯ ಅಧಿಕೃತ ಮುಖ್ಯಸ್ಥರಾಗಿದ್ದು ಇಲಾಖಾ ಮುಖ್ಯಸ್ಥರ ನಿರ್ದೇಶನಗಳನ್ನು ನಿಯಮದ ಚೌಕಟ್ಟಿನಲ್ಲಿ ಜಾರಿಗೊಳಿಸುವ ಅಧಿಕಾರ 
ಮತ್ತು ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ ಹಾಗೂ ಕಛೇರಿಯ ಸಿಬ್ಬಂದಿ ಮತ್ತು ಕಾಮಗಾರಿಗಳ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದ 
ಅಧಿಕಾರವನ್ನು ಹೊಂದಿರುತ್ತಾರೆ. ಹಾಗೂ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಅನುದಾನ ವೆಚ್ಚದ ಪತ್ರ ವ್ಯವಹಾರ, ಹಂಗಾಮಿ ಕಚೇರಿ ಮುಂದುವರಿಕೆ, 
ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಅಂದಾಜು ಸಮಿತಿ ಮತ್ತು ಇತರೆ ತಾಂತ್ರಿಕ ಹಾಗೂ ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು 
ಕಾರ್ಯಪಾಲಕ ಇಂಜಿನಿಯರ್‌, ಲೋ.ಬಂ. ಮತ್ತು ಒ.ಜ.ಸಾ. ಇಲಾಖೆ, ವಿಶೇಷ ವಿಭಾಗ ಶಿವಮೊಗ್ಗ ರವರಿಗೆ ಒದಗಿಸುವುದು. 


ತಾಂತ್ರಿಕ ಶಾಖೆ: 


2) ಸಹಾಯಕ ಇಂಜಿನಿಯರರು - 2:- ತೀರ್ಥಹಳ್ಳಿ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಉಪವಿಭಾಗದ 
ಎಲ್ಲ ಕಾಮಗಾರಿಗಳ ಬಗ್ಗೆ ನಕ್ಷೆ ಮತ್ತು ಅಂದಾಜುಪಟ್ಟಿಗಳನ್ನು ತಯಾರಿಸುವುದು. ಹಾಗೂ ಅನುಮೋದನೆಗಾಗಿ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌ರವರ ಮೇಲ್ವಿಚಾರಣೆಯ ಮೂಲಕ ಮೇಲಾಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು ಮತ್ತು ಉಪವಿಭಾಗದ 
ವ್ಯಾಪ್ತಿಯ ರಸ್ತೆಗಳು ಸೇತುವೆಗಳು ಹಾಗೂ ಕಟ್ಟಡಗಳ ಕಾಮಗಾರಿಗಳ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ನೋಡಿಕೊಳ್ಳುವುದು. ಕಾಮಗಾರಿಗಳ 
ಬಿಲ್ಲನ್ನು ತಯಾರಿಸಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರ ಅನುಮೋದನೆ ಪಡೆದು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 
ಯಂತ್ರೋಪಕರಣ ಹಾಗೂ ದಾಸ್ತಾನು ನಿರ್ವಹಣೆ ಮತ್ತು ಮರುಳು ಕ್ವಾರಿಗಳ ನಿರ್ವಹಣೆ 


3) ಕಿರಿಯ ಇಂಜಿನಿಯರರು - 1 ತೀರ್ಥಹಳ್ಳಿ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಉಪವಿಭಾಗದ ಎಲ್ಲಾ 
ಕಾಮಗಾರಿಗಳ ಬಗ್ಗೆ ನಕ್ಷೆ ಮತ್ತು ಅಂದಾಜುಪಟ್ಟಿಗಳನ್ನು ತಯಾರಿಸುವುದು. ಹಾಗೂ ಅನುಮೋದನೆಗಾಗಿ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌ರವರ ಮೇಲ್ವಿಚಾರಣೆಯ ಮೂಲಕ ಮೇಲಾಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು ಮತ್ತು ಉಪವಿಭಾಗದ ವ್ಯಾಪ್ತಿಯ 
ರಸ್ತೆಗಳು. ಸೇತುವೆಗಳು ಹಾಗೂ ಕಟ್ಟಡಗಳ ಕಾಮಗಾರಿಗಳ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ನೋಡಿಕೊಳ್ಳುವುದು ಕಾಮಗಾರಿಗಳ 
ಬಿಲ್ಲನ್ನು ತಯಾರಿಸಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ಅನುಮೋದನೆ ಪಡೆದು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. ಕಾಮಗಾರಿಗಳ 
ಪತ್ರ ವ್ಯವಹಾರ ನಡೆಸುವುದು, ಪ್ರಗತಿಯ ವರದಿಗಳನ್ನು ಸಿದ್ದಪಡಿಸುವುದು. ಕಾಮಗಾರಿ ಬಜೆಟ್‌ ನಿರ್ವಹಣೆ, ಸಭೆಗಳಿಗೆ ಪತ್ರಗಳನ್ನು 
ಪಡಿಸುವುದು ಮತ್ತು ಉಪವಿಭಾಗದ ವ್ಯಾಪ್ತಿಯ ರಸ್ತೆಗಳು, ಸೇತುವೆಗಳು ಹಾಗೂ ಕಟ್ಟಡಗಳ ಅಂಕಿ-ಅಂಶಗಳ ಸಂಗ್ರಹಣೆ ಮತ್ತು ವರದಿ 
ಲ್ಲಿಸುವುದು.ಮತ್ತು ಮರುಳು ಕ್ವಾರಿಗಳ ನಿರ್ವಹಣೆ 


2 2೪ 


ಆಡಳಿತ ಶಾಖೆ; 


1) ಪ್ರಥಮ ದರ್ಜೆ ಸಹಾಯಕರು -1 ತೀರ್ಥಹಳ್ಳಿ ಉಪವಿಭಾಗ ವ್ಯಾಪ್ತಿಯ ಕಛೇರಿಯ ಕಾಮಗಾರಿ ಹಾಗೂ ನಗದು ಪುಸ್ತಕಗಳ ನಿರ್ವಹಣೆ, ಲೆಕ್ಕ 
ಹೊಂದಾಣಿಕೆ ಲೆಕ್ಕ ಪತ್ರಗಳ ವಹಿ ಹಾಗೂ ಕಡತಗಳನ್ನು ಸ.ಕಾ.ಇಂ. ರವರ ಅನುಮೋದನೆ ಪಡೆದು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. ನೌಕರರಿಗೆ 
ವೇತನ ಬಟವಾಡೆ ಮಾಡುವುದು. ಆಸ್ತಿ ಮತ್ತು ಯಣಪತ್ರಗಳ ನಿರ್ವಹಣೆ, ಅನುದಾನ ನಿರ್ವಹಣೆ ಆಡಳಿತ ಶಾಖೆಯ ಮೇಲುಸ್ತುವಾರಿ. ಕಾಮಗಾರಿ 
ಬಿಲ್ಲುಗಳ ಪರಿಶೀಲನೆ ಮತ್ತು ನಿರ್ವಹಣೆ, ಸಾದಿಲ್ವಾರು ಬಿಲ್ಲುಗಳ ನಿರ್ವಹಣೆ. ರಸೀದಿ ಪುಸ್ತಕ ಮತ್ತು ಚೆಕ್‌ ಪುಸ್ತಕಗಳ ನಿರ್ವಹಣೆ.ರಹಸ್ಯ ವರದಿಗಳ 
ಸಲ್ಲಿಕೆ, ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟ ಕಡತಗಳ ನಿರ್ವಹಣೆ ಹಾಗೂ ಕಛೇರಿ ಮುಖ್ಯಸ್ಥರು ವಹಿಸುವ ಇತರೆ ಕೆಲಸಗಳನ್ನು ನಿರ್ವಹಿಸುವುದು. 


2)ದ್ದಿಶೀಯ ದರ್ಜೆ ಸಹಾಯಕರು - 2 : ಸಿಬ್ಬಂದಿ ಶಾಖೆಯಲ್ಲಿದ್ದು ಪತ್ರಗಳ ಸ್ವೀಕೃತಿ ಮತ್ತು ವಿಲೇವಾರಿ, ತರಬೇತಿ,ಸಿಬ್ಬಂದಿ ಆಯ-ವ್ಯಯ 
ಬಜೆಟ್‌,ವಸತಿ ಗೃಹ ಬಾಡಿಗೆ ವಹಿ ಸಲ್ಲಿಸುವುದು, ಪ್ರವಾಸ ಭತ್ಯೆ, ವೈದ್ಯಕೀಯ ಬಿಲ್ಲುಗಳ ಕಡತ ನಿರ್ವಹಣೆ, ಕೆ.ಎ.ಟಿ ಮತ್ತು ನ್ಯಾಯಾಲಯಗಳ 
ಪ್ರಕರಣಗಳ ಕಡತ ನಿರ್ವಹಣೆ, ಮಾಸಿಕ ವರದಿಗಳ ಸಲ್ಲಿಕೆ, ಕಛೇರಿ ಅಧಿಕಾರಿಗಳ/ಸಿಬ್ಬಂದಿಗಳ.. ವೇತನ ಬಿಲ್ಲನ್ನು ತಯಾರಿಸುವುದು, 
ಸೇವಾಪುಸ್ತಕಗಳ ನಿರ್ವಹಣೆ ಹಾಗೂ ಕಛೇರಿ ಮುಖ್ಯಸ್ಥರು ವಹಿಸುವ ಇತರೆ ಕೆಲಸಗಳನ್ನು ನಿರ್ವಹಿಸುವುದು. 


3) ಬೆರಳಚ್ಚುಗಾರರು 1 : ಬೆರಳಚ್ಚು ಯಂತ್ರದ ಮೂಲಕ ಶುದ್ಧ ಪ್ರತಿ ಬೆರಳಚ್ಚು ಮಾಡುವ ಕೆಲಸ. ಹಾಗೂ ಕಛೇರಿ ಮುಖ್ಯಸ್ತರು ವಹಿಸುವ ಇತರೆ 
ಕೆಲಸಗಳನ್ನು ನಿರ್ವಹಿಸುವುದು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೨೫ 





4)" ಡಿ” ದರ್ಜೆ ನೌಕರರು 2 ; ಕಛೇರಿಯ ಎಲ್ಲಾ ಕೊಠಡಿಗಳನ್ನು ಶುಚಿಯಾಗಿಡುವುದು, ಕಡತಗಳ ವಿಲೇವಾರಿ ಬಗ್ಗೆ ಅಧಿಕಾರಿ/ ಸಿಬ್ಬಂದಿಯವರಿಗೆ 
ಸಹಕರಿಸುವುದು. ಕಡತ, ಟಪಾಲು ಇತ್ಯಾದಿಗಳನ್ನು ಶಾಖೆಯ ಒಳಗೆ ಮತ್ತು ಹೊರಗೆ ಸಂಬಂಧಿಸಿದವರಿಗೆ ತಲುಪಿಸುವುದು ಮತ್ತು ಕಛೇರಿಯ 
ಕಾವಲು ನಿರ್ವಹಣೆ ಮಾಡುವುದು. ಹಾಗೂ ಕಛೇರಿ ಮುಖ್ಯಸ್ಥರರು ವಹಿಸುವ ಇತರೆ ಕೆಲಸಗಳನ್ನು ನಿರ್ವಹಿಸುವುದು. 


ಪ್ರವಾಸಿ ಮಂದಿರಗಳ ಗ್ರೂಪ್‌ "ಡಿ" ಹುದ್ದೆಗಳು:- 


[ಮ 


5) ಮೇಟಿ:- 2 : ಪ್ರವಾಸಿಮಂದಿರಗಳ ಕೊಠಡಿಗಳ ಮೇಲ್ವಿಚಾರಣೆ ಹಾಗೂ ನಿರ್ವಹಣೆ. ತಂಗಲು ಬರುವ ಗಣ್ಯರಿಗೆ ಉಪಚರಿಸುವುದು. ಕಛೇರಿ 
ಮುಖ್ಯಸ್ಥರು ಹಾಗೂ ಶಾಖಾಧಿಕಾರಿಗಳು ವಹಿಸುವ ಕೆಲಸಗಳ ನಿರ್ವಹಣೆ ಮಾಡುವುದು. 


6) ವಾಟರ್‌ ಬಾಯ್‌:- 2 : ಪ್ರವಾಸಿಮಂದಿರ ವಾಸ್ತವ್ಯಕ್ಕೆ ಬರುವ ಅಧಿತಿಗಳಿಗೆ ನೀರು ಸರಬರಾಜು ಮಾಡುವುದು ಮತ್ತು ಪ್ರವಾಸಿಮಂದಿರಗಳ 


ಆವರಣಗಳ ಹೂ ತೋಟದ ನಿರ್ವಹಣೆ ಮಾಡುವುದು. ಗಣ್ಯರಿಗೆ ಉಪಚರಿಸುವುದು. ಕಛೇರಿ ಮುಖ್ಯಸ್ಥರು ಹಾಗೂ ಶಾಖಾಧಿಕಾರಿಗಳು ವಹಿಸುವ 
ಕೆಲಸಗಳ ನಿರ್ವಹಣೆ ಮಾಡುವುದು. 


7) ಸ್ಪೀಪರ್‌:- 2 : ಪ್ರವಾಸಿ ಮಂದಿರಗಳ ಕೊಠಡಿಗಳ ಮತ್ತು ಆವರಣ ಶುಚಿಗೊಳಿಸುವುದು, ಶೌಚಾಲಯ ಸ್ನಾನಗೃಹಗಳ ನಿರ್ವಹಣೆ ಮಾಡುವುದು. 
ಅಲಂಕಾರಿಕ ಗಿಡಗಳ ನಿರ್ವಹಣೆ ಮಾಡುವುದು ಇತ್ಯಾದಿ. ಕಛೇರಿ ಮುಖ್ಯಸ್ಥರು ಹಾಗೂ ಶಾಖಾಧಿಕಾರಿಗಳು ವಹಿಸುವ ಇತರೆ ಕೆಲಸಗಳನ್ನು 
ನಿರ್ವಹಿಸುವುದು. 


3. ಮೇಲ್ವಿಚಾರಣೆ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಂತೆ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ ಕ್ರಮಗಳು;- 


1) ಸಹಾಯಕ ಕಾರ್ಯಪಾಲಕ ಅಂಜಿನಿಯರರು:- ಸರ್ಕಾರದಿಂದ ಲಭ್ಯವಾದ ಅಧಿಕಾರ ಪ್ರತ್ಯಾಯ ಯೋಜನೆ ಅನುಸಾರ ಉಪ ವಿಭಾಗ 
ವ್ಯಾಪ್ತಿಯ ತಾಂತ್ರಿಕ ಮತ್ತು ಅಡಳಿತಾತ್ಮಕ ವಿಷಯಗಳ ಬಗ್ಗೆ ನಿರ್ಣಯ ಕೈಗೊಳ್ಳುವುದು. ಹಾಗೂ ಉಪ ವಿಭಾಗ ವ್ಯಾಪ್ತಿಯ ಕಾಮಗಾರಿಗಳ ಕಾರ್ಯ 
ನೀತಿಯ ಬಗ್ಗೆ ಪ್ರಸ್ತಾವನೆಗಳನ್ನು ಇಲಾಖೆಯ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 


2) ಸಹಾಯಕ ಇಂಜಿನಿಯರರು - 2. ತೀರ್ಥಹಳ್ಳಿ ಉಪ ವಿಭಾಗದ ವ್ಯಾಪ್ತಿಯ ಕಾಮಗಾರಿಗಳ ಅಂದಾಜು ಪತ್ರಗಳನ್ನು ನಕ್ಷೆಗಳನ್ನು ತಯಾರಿಸುವುದು. 
ಕಡತ ಮಂಡಿಸುವುದು, ಕಾಮಗಾರಿಗಳ ಮೇಲುಸ್ತುವಾರಿ ನೋಡಿಕೊಳ್ಳುವುದು, ಕಾಮಗಾರಿಗಳ ಪತ್ರ ವ್ಯವಹಾರ, ಬಿಲ್ಲುಗಳ ತಯಾರಿಕೆ ಹಾಗೂ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ಅನುಮೋದನೆ ಪಡೆದು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. ಕಾಮಗಾರಿಗಳ ಬಗ್ಗೆ ಮಾಹಿತಿ 
ಒದಗಿಸುವುದು. 


3) ಕಿರಿಯ ಇಂಜಿನಿಯರರು 1 : ಕಾಮಗಾರಿಗಳ ನಿರ್ವಹಣೆ, ಪತ್ರ ವ್ಯವಹಾರ ನಡೆಸುವುದು. ಪ್ರಗತಿ ವರದಿ ಸಿದ್ಧಪಡಿಸುವುದು. ಕಾಮಗಾರಿ ಬಜೆಟ್‌ 
ನಿರ್ವಹಣೆ, ಮೀಟಿಂಗ್‌ ಪತ್ರಗಳನ್ನು ಸಿದ್ದಪಡಿಸುವುದು ಮತ್ತು ಉಪವಿಭಾಗ ವ್ಯಾಪ್ತಿಯ ರಸ್ತೆ, ಸೇತುವೆ, ಕಟ್ಟಡಗಳ ಅಂಕಿ-ಅಂಶ ಸಂಗ್ರಹಣೆ ವರದಿ 
ಸಲ್ಲಿಸುವುದು. 

4)ಪ್ರಥಮ ಮತ್ತು ದ್ವಿತೀಯ ದರ್ಜೆ ಸಹಾಯಕರು : ಆಡಳಿತ ಶಾಖೆಯ ಇಲಾಖಾ ಹಾಗೂ ಸೇವಾ ನಿಯಮ ಮತ್ತು ಮಾರ್ಗಸೂಚಿ ಪ್ರಕಾರ ಅಧಿಕಾರ 
ಪ್ರತ್ಯಾಯ ಯೋಜನೆಯ ಬಗ್ಗೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರಿಗೆ ಮಾಹಿತಿ ಒದಗಿಸುವುದು. ಕಡತಗಳ ವಿಲೇವಾರಿಗಳಿಗೆ ಕ್ರಮ 
ಕೈಗೊಳ್ಳುವುದು. ಕಡತಗಳನ್ನು ಮತ್ತು ಪ್ರಸ್ತಾವನೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ, ಅಭಿಪ್ರಾಯ, ಶಿಫಾರಸ್ಸಿನೊಂದಿಗೆ ಆದೇಶಕ್ಕಾಗಿ 
ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. ರಹಸ್ಯ ವರದಿಗಳ ಮತ್ತು ಸೇವಾ ಪುಸ್ತಕಗಳ ನಿರ್ವಹಣೆ ಮಾಡುವುದು. 


5) ಬೆರಳಚ್ಚುಗಾರರು : ಕಡತಗಳ ಶುದ್ಧಪ್ರತಿಗಳನ್ನು ತಯಾರಿಸುವುದು. 


6) "ಡಿ" ದರ್ಜೆ ನೌಕರರು: ಕಛೇರಿಯ ಎಲ್ಲಾ ಕೊಠಡಿಗಳ ಶುಚಿತ್ವ ಮತ್ತು ನಿರ್ವಹಣೆ. ಕಡತ, ಟಪಾಲು ಇತ್ಯಾದಿಗಳನ್ನು ಶಾಖೆಯ ಒಳಗೆ ಮತ್ತು ಹೊರಗೆ 
ಸಂಬಂಧಿಸಿದವರಿಗೆ ತಲುಪಿಸುವುದು. 


7) ಮೇಟಿ : ಪ್ರವಾಸಿ ಮಂದಿರಗಳ ಕೊಠಡಿಗಳ ಮೇಲ್ವಿಚಾರಣೆ ಹಾಗೂ ನಿರ್ವಹಣೆ. ವಾಸ್ತವ್ಯಕ್ಕೆ ಬರುವ ಗಣ್ಯರಿಗೆ ಕೊಠಡಿಗಳನ್ನು ಕೊಡುವುದು ಮತ್ತು 
ಉಪಚರಿಸುವುದು. 


8) ವಾಟರ್‌ಬಾಯ್‌ : ಪ್ರವಾಸಿ ಮಂದಿರಗಳಿಗೆ ವಾಸ್ತವ್ಯಕ್ಕೆ ಬರುವ ಅತಿಥಿಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವುದು. 


9) 


ಬ್‌ 


ಪರ್‌ : ಪ್ರವಾಸಿ ಮಂದಿರಗಳ ಕೊಠಡಿಗಳ ಮತ್ತು ಆವರಣದ ಶುಚಿತ್ವದ ನಿರ್ವಹಣೆಮಾಡುವುದು. 
4. ಕಾರ್ಯನಿರ್ವಹಿಸುವಲ್ಲಿ ಅನುಸರಿಸುವ ಮಾನದಂಡಗಳು: 


ಕೆ.ಪಿ.ಡಬ್ಲೂ'ಡಿ'.ಕೋಡ್‌, ಕೆ.ಪಿ.ಬ್ಯೂಡಿ'ಎ "ಕೋಡ್‌ ಗಳಲ್ಲಿ ನಿಗದಿ ಪಡಿಸಿರುವ ಮಾನದಂಡಗಳನ್ನು ಅನುಸರಿಸುವುದು. 


೫೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





5, ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಇಲಾಖೆಯ ಸಿಬ್ಬಂದಿ ಹೊಂದಿರುವ ಅಥವಾ ಉಪಯೊಗಿಸುವ ನಿಯಮಗಳು, 
ನಿಬಂದನೆಗಳು, ಸೂಚನೆಗಳು, ಕೈಪಿಡಿ ಮತ್ತು ದಾಖಲೆಗಳು: 
ಅ) ಕರ್ನಾಟಕ ನಾಗರೀಕ ಸೇವಾನಿಯಮಗಳು 1958 
ಆ) ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮ. 
ಇ) ಖಜಾನೆ ಸಂಹಿತೆ. 
ಈ) ಸಾದಿಲ್ವಾರು ವೆಚ್ಚದ ಕೈಪಿಡಿ. 
ಉ) ಕೆ.ಪಿ.ಡಬ್ಲ್ಯೂಡಿ. 'ಎ' ಕೋಡ್‌ 
ಊ) ಕೆ.ಪಿ.ಡಬ್ಲ್ಯೂಡಿ 'ಡಿ' ಕೊಡ್‌ 
ಯ) ಕರ್ನಾಟಕ ನಾಗರೀಕ ಸೇವೆಗಳು (ನಡತೆ) ನಿಯಮಗಳು 1966 
ಯೂ) ಕರ್ನಾಟಕ ನಾಗರೀಕ ಸೇವೆಗಳು (ಸಿ.ಸಿ.ಎ) ನಿಯಮಗಳು 1957 


ಎ) ಕೆ.ಸಿ.ಎಸ್‌.ಆರ್‌ ಅನುಬಂಧ ॥/ "ಸರ್ಕಾರಿ ನೌಕರರ ನಿವಾಸಗಳಾಗಿ ಬಳಸಲು ಸರ್ಕಾರಿ ಕಟ್ಟಡಗಳ ಹಂಚಿಕೆ ಮತ್ತು ಲೈಸೆನ್ಸ್‌ ಶುಲ್ಕ 
ವಿಧಿಸುವಿಕೆ ನಿಯಮಗಳು 2002" ಹಾಗೂ ಬಾಡಿಗೆ ಯೋಜನೆ ಮೇರೆಗೆ (ಕರ್ನಾಟಕದಲ್ಲಿ ಬೆ೦ಗಳೂರು ನಗರವನ್ನು ಬಿಟ್ಟು) ಸರ್ಕಾರಿ 
ವಸತಿ(ವಾಸದ ಮನೆ)ಗಳ ಹಂಚಿಕೆ ನಿಯಮಗಳು 1986 


ಏ) ಕಾರ್ಯಾಲಯದ ಕೈಪಿಡಿ 
ಐ) ಉಗ್ರಾಣದ ಕೈಪಿಡಿ 
ಒ) ಆರ್ಥಿಕ ಅಧಿಕಾರ ಪ್ರತ್ಯಾಯ ಯೋಜನೆಯ ನಿಯಮಗಳು.(ಆದೇಶ ದಿ:-2/2/2001) 
ಓ) ಇಲಾಖಾ ಮುಖ್ಯಸ್ಥರು ಹೊರಡಿಸಿದ ಸುತ್ತೋಲೆ ಮತ್ತು ಆದೇಶಗಳು. 
6. ಇಲಾಖೆಯು ಹೊಂದಿರುವ ದಾಸ್ತಾವೇಜುಗಳ ಪಟ್ಟಿ 
ಅ) ವಿಷಯ ಮಹಿ: ಸಿಬ್ಬಂಧಿಯ ವಹಿ. 


ಆ) ವಿಧಾನಸಭೆ /ವಿಧಾನ ಪರಿಷತ್ತಿನ ಪ್ರಶ್ನೆಗಳಿಗೆ ಸಂಬಂಧಿಸಿದ ವಹಿ. 
ಇ) ನ್ಯಾಯಾಲಯ: ಕೆ.ಎ.ಟಿ ಪ್ರಕರಣಗಳ ವಹಿ. 
ಈ) ಇಲಾಖಾ ರಸ್ತೆ ಕಟ್ಟಡ,ಸೇತುವೆಗಳ ಅಂಕಿ- ಅಂಶಗಳ ವಹಿ. 


ಉ) ವೇತನ ಪಟ್ಟಿವಹಿ, ನಗದೀಕರಣ ವಹಿ, ಪ್ರವಾಸಭತ್ಯೆ ವಹಿ, ವೇತನಕಡಿತಗಳ ವಹಿ,ಅಧಿಕಾರಿ/ನೌಕರರ ವಾರ್ಷಿಕ ವೇತನ ಬಡ್ತಿಯ ಕಾವಲು 
ವಹಿ.ಕಛೇರಿ ಆದೇಶದ ವಹಿ. 


ಊ) ಉಪ ವಿಭಾಗದ ಕಾಮಗಾರಿಗಳ ಬಿಲ್ಲು ಪುಸ್ತಕ. 

ಯ) ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟಿಯ ವಿವರ ವಹಿ. 

ಎ) ಚೆಕ್ಕು ಮತ್ತು ರಸೀತಿ ಪುಸ್ತಕಗಳ ಸ್ವೀಕೃತಿ ವಿವರಗಳ ವಹಿ. 

ಏ) ರಹಸ್ಯ ವರದಿಗಳ ರವಾನೆಯ ವಿವರಗಳ ವಹಿ. 

ಐ) ತಾತ್ಕಾಲಿಕ ಸಿಬ್ಬಂದಿಗಳ ಮ೦ಜೂರಾತಿ ಮುಂದುವರಿಕೆ ಕಾವಲು ವಹಿ. 
ಒ) ಖಜಾನೆ/ಬ್ಯಾಂಕಿಗೆ ಹಣ ಪಾವತಿಸುವ ಪುಸ್ತಕ. 


ಓ) ೦ಪ್‌ ವಿವರದ ವಹಿ 


3 


ಔ) 


೩2 


ಕೃತಿ ಮತ್ತು ರವಾನೆ ವಹಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ 


೫೨೨೭ 





ಟಿ ಮತ್ತು ಪಿ ವಹಿ. ಸ್ಟಾಕ್‌ ವಹಿ ( ದಾಸ್ತಾನು ಕೊಟ್ಟ ಮತ್ತು ಸ್ಟೀಕೃತಿ) 
ವಾರ್ಷಿಕ ಮತ್ತು ಅರ್ಧ ವಾರ್ಷಿಕ ವಿವರಗಳ ವಹಿ. 
ಎನ್‌.ಎಮ್‌.ಆರ್‌.ಖಾಲಿ ಫಾರಂಗಳ ವಹಿ 

ಅಳತೆ ಪುಸ್ತಕಗಳ ವಹಿ 

ಎಮ್‌.ಎ.ಎಸ್‌. ಮಹಿ. 


ಹಾಜರಿ ಪುಸ್ತಕ 


ಇತರೆ ಕಛೇರಿಗಳ ಅಂದಾಜು ಪತ್ರಗಳ ಪರಿಶೀಲನಾ ವಹಿ. 


7. ನೀತಿ ನಿಯಮಗಳನ್ನು ರೂಪಿಸಲು ಸಾರ್ವಜನಿಕರೊಂದಿಗೆ ಸಮಾಲೋಚಿಸಲು ಅಸ್ಥಿತ್ವದಲ್ಲಿರುವ ಕಾರ್ಯವಿಧಾನದ ವಿವರಗಳು. 


ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನಾಗಿ ಉಪ ವಿಭಾಗ ಕಛೇರಿಯ ಸಹಾಯಕ ಇಂಜಿನಿಯರವರನ್ನು ನೇಮಕಮಾಡಲಾಗಿದೆ. ಇವರು 
ಸಂಬಂದಿಸಿದ ಸಾರ್ವಜನಿಕ ವ್ಯಕ್ತಿಗಳಿಂದ ದೂರು ಆಕ್ಷೇಪಣೆಗಳನ್ನು ಆಹ್ವಾನಿಸಿ, ಪರಿಶೀಲಿಸಿ ಅ೦ತಿಮ ಆದೇಶವನ್ನು ಹೊರಡಿಸಲು ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ರವರಿಗೆ ಸಹಕಾರ ನೀಡುವರು. 


8. ಸರ್ಕಾರದ ಒಂದು ಭಾಗವಾಗಿ ಅಥವಾ ಸಲಹೆಗಳನ್ನು ಪಡೆಯಲು ರಚಿತವಾದ ಎರಡು ಅಥವಾ ಹೆಚ್ಚಿನ ವ್ಯಕ್ತಿಗಳನ್ನೊಳಗೊಂಡ ಮಂಡಳಿ/ಪರಿಷತ್ತು ಸಮಿತಿ 
ಮತ್ತು ಇತರ ಅಂಗಗಳು ಮತ್ತು ಅವುಗಳ ಸಭೆಗಳು ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಿದೆಯೆ ಅಥವಾ ಈ ಸಭೆಗಳ ನಡವಳಿಕೆಗಳು ಸಾರ್ವಜನಿಕರಿಗೆ 
ದೊರಕುತ್ತಿದೆಯೆ ಎಂಬ ಬಗ್ಗೆ ವಿವರಣೆ. 


-ಯಾವುದೂ ಇರುವುದಿಲ್ಲ- 


9.ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ತೀರ್ಥಹಳ್ಳಿ ಉ.ವಿ.ನಂ 2 ಕಚೇರಿಯ ಅಧಿಕಾರಿ/ಸಿಬ್ಬಂದಿ ವರ್ಗದವರ ದೂರವಾಣಿ 
ಸಂಖ್ಯೆಯ ವಿವರಗಳು 







































































ದೂರವಾಣಿ ಸಂಖ್ಯೆ 
ಕ್ರಸಂ ಹೆಸರು ಹುದ್ದೆ 
ಕಚೇರಿ ಮನೆ ಮೊಬೈಲ್‌ 
1 ಹೆಚ್‌.ಹನುಮಪ್ಪ. ಸ.ಕಾ.ಇಂ. 228532 248511 9448343273 
2 ಸಿ.ಎಂ. ದಿವಾಕರ ಸ.ಇಂ. 228532 9448767329 
3 ಬಿ.ಎನ್‌. ಮಂಜುನಾಥ್‌ ಸ.ಇಂ. 228532 9448977112 
4 ಬಿ. ಸುಬ್ಬಣ್ಣ. ಕಿ.ಇಂ 228532 9448766903 
5 ಹೆಚ್‌.ಡಿ ಚಂದ್ರಶೇಖರ್‌ ಪ್ರ.ದ.ಸ. 228532 9448857067 
6 ಟಿ.ಡಿ. ತುಳಸಿ ದ್ವಿದ.ಸ. 228532 
ಟಿ ಪಿ.ಬಿ.ಸಿದ್ದಪ್ಪ. ದ್ವಿ.ದ.ಸ. 228532 9449401828 
8 ಜಾನಕಿಬಾಯಿ ಉಡುಪಿ ಟೈಪಿಸ್ಟ್‌ 228532 9449363566 
9 ಹೆಚ್‌.ವೆಂಕಟೇಶ. "ಡಿ'ಗ್ರೂಪ್‌ 228532 8762424126 
10 ಜವರಯ್ಯ "ಡಿ"ಗೂಪ್‌ 228532 9901674231 
11 ಆರ್‌.ಕೃಷ್ಣ. ಮೇಟಿ 228532 9449016365 
12 ಕೆ.ಟಿ.ಪುಟ್ಟಪ್ಪ ಮೇಟಿ 228532 233052 9449244049 
13 ಜಿ.ದೇವದಾಸ್‌ ಮಲ್ಯ ವಾ.ಬಾಯ್‌ 228532 9886646777 
14 ಶಾರದ ಬಾಯಿ ವಾ.ಬಾಯ್‌ 228532 9740759520 
15 ವನಜ ಸ್ವೀಪರ್‌ 228532 9900701236 
16 ಜಾನಕಿ ಸ್ವೀಪರ್‌ 228532 9449363566 



































































































































೫.೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 
10. ನಿಯಮಾನುಸಾರ ಅಧಿಕಾರಿಗಳು: ಸಿಬ್ಬಂದಿ ವರ್ಗದವರು ಪಡೆಯುತ್ತಿರುವ ಮಾಸಿಕ ವೇತನದ ವಿವರಗಳು 
ಕ್ರಸಂ ಹೆಸರು ಹುದ್ದೆ ವೇತನ ಶ್ರೇಣಿ ಮೂಲವೇತನ 
1 ಹೆಚ್‌.ಹನುಮಪ್ಪ ಸ.ಕಾ.ಇಂ. 14050-25050 25050 
2 ಸಿ.ಎಂ. ದಿವಾಕರ ಸ.ಇಂ. 11400-21600 14400 
3 ಬಿ.ಎನ್‌. ಮಂಜುನಾಥ್‌ ಸ.ಇಂ. 13000-23850 18600 
4 ಬಿ. ಸುಬ್ಬಣ್ಣ. ಕಿ.ಇಂ 9500-17250 13000 
5 ಹೆಚ್‌.ಡಿ ಚಂದ್ರಶೇಖರ್‌ ಪ್ರ.ದ.ಸ. 8000-14800 10800 
6 ಟಿ.ಡಿ. ತುಳಸಿ ದ್ವಿ.ದ.ಸ. 6250-12000 8600 
7 ಿ.ಬಿ.ಸಿದ್ದಪ್ಪ. ದ್ವಿ.ದ.ಸ. 5800-10500 6500 
$ ಜಾನಕಿಬಾಯಿ ಉಡುಪಿ ಟೈಪಿಸ್ಟ್‌ 7275-13350 10500 
9 ಹೆಚ್‌.ವೆಂಕಟೇಶ. ಡಿ ಗೂಪ್‌ 5500-9500 6800 
10 ಜವರಯ್ಯ ಚಾಲಕ 5200-8200 6650+75 ಎಫ್‌.ಪಿ.ಪಿ. 
1] ಆರ್‌.ಕೃಷ್ಣ ಮೇಟಿ 5500-9500 8000--50--20 ಎಫ್‌.ಪಿ.ಪಿ. 
12 ಕೆ.ಟಿ.ಪುಟ್ಟಪ್ಪ. ಮೇಟಿ 5200-8200 7100--20 
13 ಜಿ.ದೇವದಾಸ್‌ ಮಲ್ಯ ವಾ.ಬಾಯ್‌ 4800-7275 6375+20 
14 ಶಾರದ ಬಾಯಿ ವಾ.ಬಾಯ್‌ 4800-7275 5300 
15 ವನಜ ಸ್ವೀಪರ್‌ 5500-9500 6650--20 
16 ಜಾನಕಿ ಸ್ವೀಪರ್‌ 5200-8200 6375+20 
10 ಈ ಉಪವಿಬಾಗದ ವ್ಯಾಪ್ತಿಯಲ್ಲಿನ ರಾಜ್ಯ ಹೆದ್ದಾರಿಗಳು 
ಚೈನೇಜ್‌ (ಕಿ.ಮೀ) ಒಟ್ಟು 
ಉದ್ದ 
ಕ್ರಸಂ ರಸ್ತೆಯ ಹೆಸರು ತ 
ಯಿಂದ | ವರೆಗೆ | ನಮ್‌ 
ಗಳು 
1 ಪಡುಬಿದ್ರೆ-ಚಿಕ್ಕಲಗೋಡು 76.80 138.10 63.28 
2 ಲೋಪ್‌ ರಸ್ತೆ 5.40 
3 ವೀರಾಜ್‌ ಪೇಟೆ-ಬೈಂದೂರು 112.00 122.60 10.60 
4 ತೀರ್ಥಹಳ್ಳಿ - ಕುಂದಾಪುರ ರಾಜ್ಯ ಹೆದ್ದಾರಿ 2.50 22.90 22.90 
5 ಕುಪ್ಪಳ್ಳಿ-ಕವಿಶೈಲ-ಗಡಿಕಲ್ಲು-ಕಟ್ಟೆಹಕ್ಕು-ಹೆದ್ದೂರು- 0.00 48.70 | 48.70 
ಮಹಿಷಿ-ಬೆಜ್ಜವಳ್ಳಿ-ಆಯನೂರು-ಶಿರೇಕೆರೂರು 150.88 
ಜಿಲ್ಲಾ ಮುಖ್ಯ ರಸ್ತೆಗಳು 
1 ಕನ್ನಂಗಿ - ಮಾಳೂರು 0.00 9.00 9.00 
2 ಮಾಳೂರು - ಉದಯಪುರ 0.00 4.00 4.00 
3 ಸೀಕೆ - ಕೊಣಂದೂರು ರಸ್ತೆ 0.00 15.20 15.20 
4 ಕೊಣಂದೂರು - ಯೋಗಿಮಳಲಿ 0.00 12.00 12.00 
5 ತೀರ್ಥಹಳ್ಳಿ - ಹುಲಿಕಲ್‌ 0.00 4.80 4.80 
6 ಬೇಗಾರು - ಕಲ್ಮನೆ 0.00 22.60 22.60 
7 ದೇವಂಗಿ - ರಾಮಕೃಷ್ಣಾಪುರ ರಸ್ತೆ 0.00 12.00 12.00 
































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೨೯ 
ಚೈನೇಜ್‌(ಕಿ.ಮೀ) ಒಟ್ಟು 
ಉದ್ದ 
ಕ್ರಸಂ ರಸ್ತೆಯ ಹೆಸರು ತ್ರ 
ಯಿಂದ | ವರೆಗೆ | ಠೇ 
ಗಳು 
8 ಅರಗ - ಬೇಳೂರು ರಸ್ತೆ 0.00 13.70 13.70 
9 ತೂದೂರು - ಉಬ್ಬೂರು -ಹಣಗೆರೆ ರಸ್ತೆ 0.00 19.20 19.20 
10 ದಾನಸಾಲೆಯಿಂದ ತನಿಕಲ್‌ ಮಾರ್ಗವಾಗಿ ಸೀಕೆ ರಸ್ತೆಗೆ ಸೇರುವ ರಸ್ತೆ 0.00 11.50 11.50 
1] ತೀರ್ಥಹಳ್ಳಿ-ಕೊಪ್ಪಗಡಿಯಿಂದ ಕಟ್ಟೆಹಕ್ಕಲು 0.00 31.40 31.40 
12 ಹೆದ್ದೂರು - ಕಣಿವೆ ರಸ್ತೆ 0.00 6.50 6.50 
13 ಕು೦ಛೇರಿ - ಶೇಡ್ಗಾರ್‌ - ಸಿದ್ಧರಮಠ ರಸ್ತೆ 0.00 6.40 6.40 
14 ತೂದೂರು - ದೊಡ್ಮನೆ-ಶಂಕರಪುರ ರಸ್ತೆ 0.00 3.20 3.20 
15 ಎನ್‌.ಹೆಚ್‌. 13 ನಿಂದ ಮಹಿಷಿ - ಬಾಳಗಾರ್‌ ಮಾರ್ಗ 0.00 10.20 10.20 
16 ತೀರ್ಥಹಳ್ಳಿ-ಹೊದ್ದ-ಗುಡ್ಡೆಕೊಪ್ಪ 0.00 12.60 12.60 
17 ಎನ್‌.ಹೆಚ್‌. 13 ರಲ್ಲಿ 15ನೇ ಮೈಲಿಕಲ್ಲಿನಿಂದ 17ನೇ ಮೈಲಿಕಲ್ಲಿನವರೆಗೆ (ಹಲಗ - 0.00 12.00 12.00 
ಸಿ೦ಗನಬಿದರೆ) 
18 ಕುಡುವಲ್ಲಿಗೆ-ಹೊದ್ದ 0.00 5.50 5.50 
19 ಹು೦ಚದಕಟ್ಟೆ-ಕರ್ಕೋಡ್ಲ್ಸು-ಮಳಲಿಮಕ್ಕಿ-ಸಂತೆಹಕ್ಕಲು-ಕನ್ನಂಗಿ 0.00 24.40 24.40 
20 ಮೇಗರವಳ್ಳಿ-ಕಮ್ಮರಡಿ (ಹೊಸಪೇಟೆ-ಚೇಂಗಾರ್‌) 0.00 12.80 12.80 
21 ಕುಂದಾದ್ರಿ ಜೈನ್‌ ದೇವಸ್ಥಾನದಿಂದ ಹೊಸಗದ್ದೆ ಮಾರ್ಗವಾಗಿ ಗುಡ್ಡೆಕೇರಿ ರಸ್ತೆ 0.00 15.00 15.00 
22 ರಾಹೆ - 13ರ 277 ಕಿ.ಮೀ.ನಿಂದ ಕುಕ್ಕೆ-ದತ್ತರಾಜಪುರ ಸಂತೆಹಕ್ಕಲು 0.00 15.00 15.10 
23 ಗಡಿಕಲ್ಲು-ಮಕ್ಕಿಮನೆ-ಕೋಣನಕಾನು-ಕೊಪ್ಪ ತಾ॥ ಗಡಿ ರಸ್ತೆ 0.00 7.60 7.60 
24 ಮಕ್ಕಿಮನೆ-ಹೇರಂಭಾಪುರ-ಕಟ್ಟೆಹಕ್ಕಲು-ಮೃಗವಧೆ-ಮಳಂದೂರು ರಸ್ತೆ 0.00 24.10 24.10 
ತ್ತ ಕೋಣಂದೂರು-ಕೋದುರು ರಸ್ತೆ ಮಾರ್ಗ ಮಳಲಿಮಕ್ಕಿ-ನೊಣಬೂರು-ಅ೦ಬುತೀರ್ಥ- 
ಬಂದ್ಯ 0.00 11.20 11.20 
26 ಅರಗ-ಶಂಕರಹಳ್ಳಿ ರಸ್ತೆ ಮಾರ್ಗ ನೊಣಬೂರು-ಮಲ್ಲೇಸರ 0.00 13.40 13.40 
27 ಬಿಳಿಕೊಪ್ಪ-ಸಾತಗೋಡು ರಸ್ತೆ 0.00 7.00 7.00 
28 ಕಲವಳ್ಳಿ -ಕವಲೇದುರ್ಗ ರಸ್ತೆ ಮಾರ್ಗ ಕೆಸ್ತೊರು-ಕಡಸವಳ್ಳಿ-ಅಂದಬೈಲು 0.00 8.00 8.00 
29 ಬಿದರಗೋಡು-ಮುತ್ತಳ್ಳಿ ರಸ್ತೆ 0.00 4.50 4.50 
30 ದಾನಸಾಲೆ-ಬಿಸಿಲುಮನೆ-ಅತ್ತಿಗದ್ದೆ-ಕನ್ನಂಗಿ ರಸ್ತೆ 0.00 6.50 6.50 
31 ಎನ್‌.ಹೆಚ್‌.-13ರ ಕಿ.ಮೀ. 566ರಲ್ಲಿ ಇರುವ ಬಿಳುಮಂಡೆಯಿಂದ ಉಬ್ಬೂರು-ಕನ್ನಂಗಿ ರಸ್ತೆ 0.00 10.00 10.00 
32 ಮಾಸ್ತಿಕಲ್ಲು-ಬಸರವಾನಿ-ಕನ್ನಂಗಿ ರಸ್ತೆ 0.00 3.80 3.80 
33 ಹಳಸಾವಳ-ಸಿಂಧುವಾಡಿ-ಮಂಡಗದ್ದೆ-ಕೆಸವಿನ ಮನೆ ರಸ್ತೆ 0.00 12.00 12.00 
ಬ ತೂದೂರು-ಉಬ್ಬೂರು-ರಸ್ತೆಯಿಂದ ಶೇಡ್ಗಾರು-ಹೊಸಕೊಪ್ಪ ಮುಖಾಂತರ ರಾ.ಹೆ. 13ರ 
23ನೇ ಮೈಲಿವರೆಗೆ ರಸ್ತೆ 0.00 4.90 4.90 
392.10 


























೫೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ 


ಭಾಗ೩ 





11. ಶೀರ್ಷಿಕೆವಾರು : ಯೋಜನಾ ವಿವರ ಮತ್ತು ಅನುದಾನ 





2010-11 ನೇ ಸಾಲಿನ ಆಯವ್ಯಯದಲ್ಲಿರುವ ಕಟ್ಟಡ ಕಾಮಗಾರಿಗಳು (ಮುಂದುವರೆದುದು) 


ಅಂದಾಜು ಮೊತ್ತ 
(ರೂ. ಲಕ್ಷಗಳಲ್ಲಿ) 





4059-05 ಲೋಕೋಪಯೋಗಿ ಕಾಮಗಾರಿಗಳು - ಯೋಜನೆ 























































































































1 ತೀರ್ಥಹಳ್ಳಿ ಪ್ರವಾಸಿ ಮಂದಿರಕ್ಕೆ ಹೆಚ್ಚುವರಿ ಕೊಠಡಿ ನಿರ್ಮಾಣ 100.00 
2 ತೀರ್ಥಹಳ್ಳಿ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಲ್ಯಾಂಡ್‌ ಸ್ಕೇಪಿ೦ಗ್‌ 25.00 
3 ತೀರ್ಥಹಳ್ಳಿಯಲ್ಲಿ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಕಛೇರಿ ಕಟ್ಟಡ ನಿರ್ಮಾಣ 40.00 
ಒಟ್ಟು: 165.00 
4059-14 ಇತರೆ ಇಲಾಖೆ 
1 ತೀರ್ಥಹಳ್ಳಿ ಪಟ್ಟಣದ ಕ್ರೀಡಾಂಗಣದ ಉಳಿಕೆ ಕಾಮಗಾರಿ 100.00 
2 ತೀರ್ಥಹಳ್ಳಿ ಪಟ್ಟಣದಲ್ಲಿ ಗೋಪಾಲಗೌಡ ರಂಗಮಂದಿರ ನಿರ್ಮಾಣ (ಬಾಕಿ ಕಾಮಗಾರಿ) 150.00 
ಒಟ್ಟು : 250.00 
4059 - ಉನ್ನತ ಶಿಕ್ಷಣ (ಕಾಲೇಜು ಶಿಕ್ಷಣ) 
1 ತೀರ್ಥಹಳ್ಳಿ ಪಟ್ಟಣದಲ್ಲಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ ನಿರ್ಮಾಣ 250.00 
4216 - 52 ನ್ಯಾಯಾಲಯದ ಕಟ್ಟಡಗಳು (ಎಸ್‌.ಎಸ್‌.ಎಸ್‌) ವಸತಿ ಗೃಹಗಳು 
1 ತೀರ್ಥಹಳ್ಳಿ ಪಟ್ಟಣದಲ್ಲಿ ಸೀನಿಯರ್‌ ನ್ಯಾಯಾಧೀಶರ ವಸತಿಗೃಹ ನಿರ್ಮಾಣ 30.00 
4216 - 08 - ವಸತಿ ಗೃಹಗಳು ಇತರೆ ಇಲಾಖೆ 4216-01-700-2-01-386 
1 ತೀರ್ಥಹಳ್ಳಿ ಸರ್ಕಾರಿ ನೌಕರರಿಗೆ ವಸತಿ ಗೃಹ ನಿರ್ಮಾಣ 100.00 
ಆರ್‌.ಐ.ಡಿ.ಎಫ್‌ ನಬಾರ್ಡ - 14 ಯೋಜನೆ ಅಡಿಯಲ್ಲಿ ಪದವಿಪೂರ್ವ ಕಾಲೇಜು ಕಟ್ಟಡ ನಿರ್ಮಾಣ 
1 ತೀರ್ಥಹಳ್ಳಿ ತಾ। ಮೇಗರವಳ್ಳಿ ಗ್ರಾಮದ ಸರ್ಕಾರಿ ಜ್ಯೂನಿಯರ್‌ ಕಾಲೇಜು ಕಟ್ಟಡಕ್ಕೆ ಎರಡು ಸಂಖ್ಯೆಯ ಸ್ಟ್‌ 
ಕೊಠಡಿ ನಿರ್ಮಾಣ 
ಜ್ರ ತೀರ್ಥಹಳ್ಳಿ ತಾ॥ ಮಾಳೂರು ಗ್ರಾಮದ ಸರ್ಕಾರಿ ಜ್ಯೂನಿಯರ್‌ ಕಾಲೇಜು ಕಟ್ಟಡಕ್ಕೆ ಎರಡು ಸಂಖ್ಯೆಯ jeu 
ಕೊಠಡಿ ನಿರ್ಮಾಣ 
ಒಟ್ಟು : 32.60 
2010-11 ನೇ ಸಾಲಿಗೆ ಆಯವ್ಯಯದಲ್ಲಿರುವ ರಸ್ತೆ ಮತ್ತು ಸೇತುವೆ ಕಾಮಗಾರಿಗಳ(ಮುಂದುವರೆದವು) 
5054-03-101-0-01-172 ಸೇತುವೆಗಳು 
1 ತೀರ್ಥಹಳ್ಳಿ ತಾ| ಕುರುವಳ್ಳಿ ಮೇಳಿಗೆ-ಕಟ್ಟೆಹಕ್ಕಲು ರಸ್ತೆಯ 89.00 ಕಿ.ಮೀ. ನಲ್ಲಿ ಸೇತುವೆ ನಿರ್ಮಾಣ 160.00 
ತೀರ್ಥಹಳ್ಳಿ ತಾ| ಕುರುವಳ್ಳಿ - ಕಟ್ಟೆಹಕ್ಷು ರಸ್ತೆ 23.65 ಕಿ.ಮೀ.ಯಲ್ಲಿ ಸೇತುವೆ ಪುನರ್‌ನಿರ್ಮಾಣ 
2 ಬದಲಾಗಿ ತೀರ್ಥಹಳ್ಳಿ-ಕುಂದಾಪುರ ರಸ್ತೆಯ 10.30 ಕಿ.ಮೀನಲ್ಲಿ ಸೇತುವೆ ಪುನರ್‌ ನಿರ್ಮಾಣ 50.00 
(ಪುಕ್ರಸಂ 3/5) 
3 ರಾಜ್ಯ ಹೆದ್ದಾರಿ-148 ರ 38.00 ನೇ ಕಿ.ಮೀನಲ್ಲಿ ಸೇತುವೆ ನಿರ್ಮಾಣ (ಪು/ಕ್ರಸಂ 3/6) 100.00 
2010-11 ನೇ ಸಾಲಿನ ಆಯವ್ಯಯದಲ್ಲಿರುವ ನಬಾರ್ಡ್‌ ಕಾಮಗಾರಿಗಳು 
RIDF XIV ROAD WORKS 
i Impts. to road Starting from Malur-Mahishi-Balagar to join Bhadrarajapura village. In 7500 
Thirthahalli Tq 
2 Impts.& asphalting to Mallapura-Salekoppa-Santehaklu road in Thirthahalli Taluk 60.00 
3 Impts.to Herambapur-Narji road in Thirthahalli Taluk 50.00 








ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೩೧ 





12 ಸಹಾಯಧನ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ವಿಧಾನ ಅದಕ್ಕಾಗಿ ನಿಗದಿಗೊಳಿಸಲಾದ ಮೊತ್ತ ಫಲಾನುಭವಿಗಳ ವಿವರ 
kkk ರಾವುದೂ ಇರುವುದಿಲ್ಲ ಟ್‌ kok 


13 ರಿಯಾಯಿತಿಗಳನ್ನು ಪಡೆದವರ ಅಧಿಕಾರ ಪತ್ರಗಳನ್ನು ಮಂಜೂರುಮಾಡಿದ ಬಗ್ಗೆ ವಿವರ 


kkk ಯಾವುದೂ ಇರುವುದಿಲ್ಲ kook 


14 ವಿದ್ಯುನ್ಮಾನ ವ್ಯವಸ್ಥೆಯಲ್ಲಿ ಲಭ್ಯವಿರುವ ಮಾಹಿತಿಗಳ ವಿವರಗಳು 
kkk ಯಾವುದೂ ಇರುವುದಿಲ್ಲ ಹ 0 


15 ಸಾರ್ವಜನಿಕ ಉಪಯೋಗಕ್ಕಾಗಿ ಪುಸ್ತಕ ಭಂಡಾರ ಅಥವಾ ವಾಚನಾಲಯ ವನ್ನು ನಿರ್ವಹಿಸುತ್ತಿದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಪಡೆಯಲು ಇಲ್ಲಿ 
ದೊರೆಯುವ ಸೌಲಭ್ಯಗಳು ಮತ್ತು ಕೆಲಸದ ಅವಧಿಯ ವಿವರಗಳು. 


ತ“ ಯಾವುದೂ ಇರುವುದಿಲ್ಲ soko koko 
16 ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಹುದ್ದೆ ಇತ್ಯಾದಿ ವಿವರಗಳು 


ಮಾಹಿತಿ ಹಕ್ಕು ಅಧಿನಿಯಮ 2005 (ಕೇಂದ್ರ ಅಧಿನಿಯಮ ಸಂಖ್ಯೆ 22) ರ ಸೆಕ್ಷನ್‌ 5(2)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಲೋಕೊಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಸಂಬಂಧಿಸಿದಂತೆ ಉಪ ವಿಭಾಗ ಕಚೇರಿಯ ಕೆಳಕಂಡ 
ಅಧಿಕಾರಿಗಳನ್ನು ಮಾಹಿತಿ ಅಧಿಕಾರಿಗಳೆಂದು ನೇಮಕಾತಿ ಮಾಡಲಾಗಿದೆ. 


1) ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌: 
ಲೋ.ಬಂ.ಮತ್ತು ಒ.ಜ.ಸಾ. ಇಲಾಖೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ನಂ.2, ಉಪವಿಬಾಗ, ತೀರ್ಥಹಳ್ಳಿ 


2) ಶ್ರೀ ಹೆಚ್‌.ಡಿ. ಚಂದ್ರಶೇಖರ್‌, ಪ್ರದ.ಸ.: ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ. 


17 ನಿಗಧಿಗೊಳಿಸಲಾಗುವ ಇತರೆ ಮಾಹಿತಿಗಳು : 
ಸರ್ಕಾರವು ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮಗಳನ್ನು ರಚಿಸಿದ ನಂತರ ಅದರಲ್ಲಿ ಬೇರೆ ಯಾವುದಾದರೂ ಮಾಹಿತಿಗಳನ್ನು 


ನಿಗದಿಗೊಳಿಸಿದಲ್ಲಿ ಅದನ್ನು ಅಳವಡಿಸಲಾಗುವುದು. 


(ಹೆಚ್‌.ಹನುಮಪ್ಪ) 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ, 
ಇಲಾಖೆ, ನಂ.2, ಉಪವಿಭಾಗ, ತೀರ್ಥಹಳ್ಳಿ. 


ಸಹಾಯಕ ಕಾರ್ಯಪಾಲಕ ಅಂಜಿನಿಯರ್‌ರವರ ಕಛೇರಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ, 
ಇಲಾಖೆ, ನಂ.2, ಉಪವಿಭಾಗ, ತೀರ್ಥಹಳ್ಳಿ. 


ಸಂ/ಸ.ಕಾ.ಅ/ಉ.ವಿ.ತೀ.ಹ/ಸಿ.1/ ಮಾಹಿತಿ ಹಕ್ಕುಕೈಪಿಡಿ/2012-13 ದಿನಾಂಕ: 
ಸುತ್ತೋಲೆ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ;|ಲೋ.ಇ.:64-ಸ್ವೀಮರ:05: ದಿನಾಂಕ; 23:09:2005 ಮತ್ತು ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ 
(ದಕ್ಷಿಣ). ಬೆಂಗಳೂರು ಇವರ ಅಧಿಸೂಚನೆ ಸಂಖ್ಯೆಸಿ.ಬಿ.ಎಸ್‌:ಮಾಹಿತಿ ಹಕ್ಕು:ಕೈಪಿಡಿ:05:ಎ.ಎಸ್‌. ಎಲ್‌:05-06 ದಿ॥19/9/2005 ರ ನಿರ್ದೇಶನದಂತೆ 
2005ರ ಮಾಹಿತಿಹಕ್ಕು ಅಧಿನಿಯಮ (2005ರ ಕೇಂದ್ರ ಕಾಯ್ದೆ ಸಂ:22 ರ ಅಡಿಯಲ್ಲಿ ಲೋ.ಬಂ. ಮತ್ತು ಒ.ಜ.ಸಾ. ಇಲಾಖೆ ಮುಖ್ಯಸ್ಥರನ್ನು 
"ಸಾರ್ವಜನಿಕ ಪ್ರಾಧಿಕಾರಿ" ಎಂದು ನಾಮಾಂಕಿತ ಮಾಡಿ ಸರ್ಕಾರವು ನೇಮಿಸಿದೆ. 


ಮಾಹಿತಿ ಹಕ್ಕು ಅಧಿನಿಯಮ 2005 ರ ಸೆಕ್ಷನ್‌ 5(1) ಅಡಿಯಲ್ಲಿ ಇಲಾಖಾ ಮುಖ್ಯಸ್ಥರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರ 
ಕಛೇರಿಗಳಲ್ಲಿನ ಕಾರ್ಯ ವಿಧಾನದ ಬಗ್ಗೆ ಮಾಹಿತಿ ನೀಡಲು ಇಲಾಖಾ ಮುಖ್ಯಸ್ಥರು ಎಲ್ಲಾ ಸಹಾಯಕ ಕಾರ್ಯಪಾಲಕ ಇಂಜಿನಿಯರುಗಳನ್ನು 


೫೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ೩ 





"ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ" ಎಂದು ಮತ್ತು ಸದರಿ ನಿಯಮ 191) ರ ಅಡಿಯಲ್ಲಿ ಕಾರ್ಯಪಾಲಕ ಇಂಜಿನಿಯರುಗಳು 
"ಸಾರ್ವಜನಿಕ ಮಾಹಿತಿ ಅಧಿಕಾರಿ” ಎ೦ದು ನೇಮಕ ಮಾಡಿರುತ್ತಾರೆ. 


ಈ ಸಂಬಂಧ ತೀರ್ಥಹಳ್ಳಿ ಉಪ ವಿಭಾಗ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಉಪ ವಿಭಾಗ ಕಛೇರಿಯ ಪ್ರಥಮ ದರ್ಜೆ 
ಸಹಾಯಕರನ್ನು "ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ" ಎಂದು ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ತೀರ್ಥಹಳ್ಳಿ 
ಇವರನ್ನು "ಸಾರ್ವಜನಿಕ ಮಾಹಿತಿ ಅಧಿಕಾರಿ” ಎಂದು ಈ ಮೂಲಕ ನಾಮಂಕಿತ ಮಾಡಲಾಗಿದೆ. ಈ ಬಗ್ಗೆ ಈ ಕಛೇರಿಯಿಂದ ಮಾಹಿತಿ ಹಕ್ಕು ಕೈಪಿಡಿ 


2012 ನ್ನು ಪ್ರಕಟಿಸಲಾಗಿದೆ. 
ಹೆಚ್‌.ಹನುಮಪ್ಪ, 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ.ಮತ್ತು ಒ.ಜ.ಸಾ. ಇಲಾಖೆ, 
ನಂ.2, ಉಪವಿಬಾಗ, ತೀರ್ಥಹಳ್ಳಿ. 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, ಲೋ.ಬಂ. ಮತ್ತು ಒ.ಜ.ಸಾ. ಇಲಾಖೆ, ನಂ.2, ಉಪವಿಬಾಗ, 
ತೀರ್ಥಹಳ್ಳಿ. 


ಸಂ/ಸ.ಕಾ.ಅ/ಉ.ವಿ.ತೀ.ಹ/ಸಿ.1/ಮಾಹಿತಿ ಹಕ್ಕು ಕೈಪಿಡಿ/2012-13 


ಸುತ್ತೋಲೆ 

ಮಾಹಿತಿ ಹಕ್ಕು ಅಧಿನಿಯಮ 2005 ರ ಸೆಕ್ಷನ್‌ 5(1) ಅಡಿಯಲ್ಲಿ ಇಲಾಖಾಮುಖ್ಯಸ್ಥರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರ 
ಕಛೇರಿಗಳಲ್ಲಿನ ಕಾರ್ಯ ವಿಧಾನದ ಬಗ್ಗೆ ಮಾಹಿತಿ ನೀಡಲು ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಬೆಂಗಳೂರು ಇವರ 
ಅಧಿಸೂಚನೆ ಸಂಖ್ಯೆಸಿ.ಬಿ.ಎಸ್‌;ಮಾಹಿತಿ ಹಕ್ಕುಕೈಪಡಿ:2005:ಎ.ಎಸ್‌.ಎಲ್‌.;05-06; ದಿನಾ೦ಕ;19-9-2005 ರ ಪ್ರಕಾರ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌, ಲೋ.ಬಂ. ಮತ್ತು ಒ.ಜ.ಸಾ. ಇಲಾಖೆ, ನಂ2, ಉಪವಿಭಾಗ, ತೀರ್ಥಹಳ್ಳಿ ಇವರು "ವಿಶೇಷ ಸಾರ್ವಜನಿಕ ಮಾಹಿತಿ ಅಧಿಕಾರಿ" 
ನೇಮಕಗೊಂಡಿದ್ದು ಮಾಹಿತಿ ನೀಡುಎ ಪ್ರಕ್ರಿಯೆಯು ಸುಲಲಿತವಾಗಿ ನಡೆಯಲು ಅನುಕೂಲವಾಗುವಂತೆ ಶ್ರೀ ಹೆಚ್‌.ಡಿ.ಚಂದ್ರಶೇಖರ್‌, ಪ್ರಥಮ ದರ್ಜೆ 
ಸಹಾಯಕರು ತೀರ್ಥಹಳ್ಳಿ, ಲೋ.ಬಂ. ಮತ್ತು ಒ.ಜ.ಸಾ. ಇ ಲಾಖೆ, ನಂ.2 ಉಪವಿಭಾಗ ಇವರನ್ನು "ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ" 
ಯಾಗಿ ನೇಮಕಗೊಳಿಸಲಾಗಿದೆ. 


ಹೆಚ್‌.ಹನುಮಪ್ಪ, 
ಸಹಾಯಕ ಕಾರ್ಯಪಾಲಕ ಇಂಜಿನೀಯರ್‌ 
ಲೋ.ಬಂ.ಮತ್ತು ಒ.ಜ.ಸಾ. ಇಲಾಖೆ, 
ನಂ.2, ಉಪವಿಬಾಗ, ತೀರ್ಥಹಳ್ಳಿ. 


ನಮೂನೆ 
ಮಾಹಿತಿ ಹಕ್ಕು ಅಧಿನಿಯಮ - 2005 


ಸಹಾಯಕ ಕಾರ್ಯಪಾಲಕ ಅಂಜಿನಿಯರ್‌ರವರ ಕಛೇರಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ, 
ಇಲಾಖೆ, ನಂ.2, ಉಪವಿಭಾಗ, ತೀರ್ಥಹಳ್ಳಿ. 
ಮಾಹಿತಿ ಹಕ್ಕು ಅಧಿನಿಯಮ - 2005 ಸೆಕ್ಷನ್‌ 5(1(2) ರ ಅಡಿಯಲ್ಲಿ ಈ ಕಛೇರಿಯಿಂದ ನೇಮಿಸಲಾದ ಅಧಿಕಾರಿಗಳು ಸಾರ್ವಜನಿಕ 
ಸಂಪರ್ಕ ಅಧಿಕಾರಿಗಳಾಗಿರುತ್ತಾರೆ. 


ಈ ಕಛೇರಿಯಲ್ಲಿ ಮಾಹಿತಿ ದಾಖಲೆಗಳನ್ನು ನೀಡುವ ಅಧಿಕಾರಿಗಳು : ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಷನ್‌ 5(1) ರ ಪ್ರಕಾರ 
ಅಧಿಕಾರಿ ಹೆಸರು ಪದನಾಮ 


1. ಶ್ರೀ ಹೆಚ್‌. ಹನುಮಪ್ಪ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ.ಮತ್ತು ಒ.ಜ.ಸಾ. ಇಲಾಖೆ, 
ನಂ.2, ಉಪವಿಭಾಗ, ತೀರ್ಥಹಳ್ಳಿ. 
ದೂರವಾಣಿ ಸಂಖ್ಯೆ : 08181-228532 


“ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ" 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೩೩ 





ಅಧಿಕಾರಿ ಹೆಸರು ಪದನಾಮ: 


2. ಶ್ರೀ ಹೆಚ್‌.ಡಿ. ಚಂದ್ರಶೇಖರ್‌ ಪ್ರಥಮ ದರ್ಜೆ ಸಹಾಯಕರು, 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ.ಮತ್ತು ಒ.ಜ.ಸಾ. ಇಲಾಖೆ, 
ನಂ.2, ಉಪವಿಭಾಗ, ತೀರ್ಥಹಳ್ಳಿ. 
ದೂರವಾಣಿ ಸಂಖ್ಯೆ : 08181-228532. 


ಮೇಲಿನ ಅಧಿಕಾರಿಗಳು ಮಾಹಿತಿಯನ್ನು 30 ದಿನಗಳೊಳಗಾಗಿ ನೀಡದಿದ್ದಲ್ಲಿ ಅಥವಾ ಸಹಕರಿಸದಿದ್ದಲ್ಲಿ ದೂರನ್ನು ಮತ್ತು ಮೇಲ್ಮನವಿಯನ್ನು 
ಸೆಕ್ಷನ್‌ 1961) ರ ಪ್ರಕಾರ ಕೆಳಕಂಡ ಅಧಿಕಾರಿಗಳಿಗೆ ನೀಡಬಹುದು. 


ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ.ಮತ್ತು ಒ.ಜ.ಸಾ. ಇಲಾಖೆ, 
ಶಿವಮೊಗ್ಗ ವಿಶೇಷ ವಿಭಾಗ, ಶಿವಮೊಗ್ಗ. 


ಕರ್ತವ್ಯದ ಹಾಜರಾತಿ 
ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ - 2005 ಸೆಕ್ಟನ್‌ 5(1) ಪ್ರಕಾರ ಶ್ರೀ ಹೆಚ್‌. ಹನುಮಪ್ಪ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಆದ ನಾನು "ವಿಶೇಷ ಸಾರ್ವಜನಿಕ ಮಾಹಿತಿ ಅಧಿಕಾರಿ” (ಎಸ್‌.ಪಿ.ಐ.ಓ) ಯಾಗಿ ಕರ್ತವ್ಯ ನಿರ್ವಹಿಸಲು ದಿನಾಂಕ:- 01-01-2012 ರಂದು 
ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 


ಪದನಾಮ: 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ.ಮತ್ತು ಒ.ಜ.ಸಾ. ಇಲಾಖೆ, 


ನಂ.2, ಉಪವಿಭಾಗ, ತೀರ್ಥಹಳ್ಳಿ. 
ಕರ್ತವ್ಯದ ಹಾಜರಾತಿ 


ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ - 2005 ಸೆಕ್ಷ್‌ 5(1) ಪ್ರಕಾರ ಶ್ರೀ ಹೆಚ್‌.ಡಿ. ಚಂದ್ರಶೇಖರ್‌ 
ಪ್ರಥಮ ದರ್ಜೆ ಸಹಾಯಕರು, ಆದ ನಾನು "ಸಹಾಯಕ ಮಾಹಿತಿ ಅಧಿಕಾರಿ" (ಎ.ಪಿ.ಐ.ಓ)ಯಾಗಿ ಕರ್ತವ್ಯ ನಿರ್ವಹಿಸಲು ದಿನಾಂಕ:- 01-01-2012 
ರಂದು ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 


ಪದನಾಮ: 
ಪ್ರಥಮ ದರ್ಜೆ ಸಹಾಯಕರು, 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, 
ಲೋ.ಬಂ.ಮತ್ತು ಒ.ಜ.ಸಾ. ಇಲಾಖೆ, 
ನಂ.2, ಉಪವಿಭಾಗ, ತೀರ್ಥಹಳ್ಳಿ. 
ಪಿ.ಆರ್‌. 1022 ದೂರವಾಣಿ ಸಂಖ್ಯೆ : 08181-228532. 


೫.೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 102 ನಯೋಸೇ 2012, ಬೆ೦ಗಳೂರು, ದಿನಾಂಕ:01/08/2012. 


ವಿಷಯ :- ದಿನಾಂಕ 01.01.2012ರಲ್ಲಿದ್ದಂತೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ 
ನಿರ್ದೇಶಕರ ಕರಡು ತಾತ್ವಾಲಿಕ ಜ್ನೇಷ್ಠತಾ ಪಟ್ಟಿ. 


ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಜಂಟಿ ನಿರ್ದೇಶಕರ ದಿನಾಂಕ 01.01.2012ರಲ್ಲಿದ್ದಂತೆ ತಾತ್ಕಾಲಿಕ ಕರಡು ಜ್ಯೇಷ್ಠತಾ 
ಪಟ್ಟಿಯನ್ನು ಇದಕ್ಕೆ ಲಗತ್ತಿಸಿದೆ. ಈ ಕರಡು ಜ್ಯೇಷ್ಠತಾ ಪಟ್ಟಿಯಲ್ಲಿ ನಿಗಧಿಪಡಿಸಿರುವ ಹೆಸರು, ಪದನಾಮ, ಸ್ಥಾನ, ಸೇವಾ ವಿವರಗಳು ಇತ್ಯಾದಿಗಳ ಬಗ್ಗೆ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು ಅವಶ್ಯಕವಾದ ದಾಖಲೆ ಹಾಗೂ ಅನುಸಮರ್ಥನೆಯೊಂದಿಗೆ ಈ ಪ್ರಕಟಣೆ ಹೊರಡಿಸಿದ 15 

(ಹದಿನೈದು) ದಿನಗಳೊಳಗಾಗಿ ಸಲ್ಲಿಸುವಂತೆ ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ರಮೇಶ್‌ ಬಾಬು, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ದಿನಾಂಕ 01.01.2012ರಲ್ಲಿದ್ದಂತೆ ನಗರ ಯೋಜನಾ ಜಂಟಿ ನಿರ್ದೇಶಕರ ವೃಂದದ ಕರಡು 


ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ. 



























































ನೈಜವಾಗಿ ಜ್ಯೇಷ್ಠತೆಗೆ 
ದಿನಾಂಕ ದಿನಾಂಕ 

1 2 3 4 5 6 7 8 

1 ಶ್ರೀ ಐಜಾಜ್‌ ಅಹಮದ್‌ ಮುಂಬಡ್ತಿ ದ 09-02-1957 30-10-1976 23-03-2006 10-03-2006 
2 ಶ್ರೀ ಕೆ. ನರಸಿಂಹಮೂರ್ತಿ ಮುಂಬಡ್ತಿ — 29-11-1955 12-08-1976 04-02-2008 | 25-08-2007 
3 ಶ್ರೀ ಪಿ.ಪಿ.ಧನೆ ಮುಂಬಡ್ತಿ ಪ.ಜಾ 08-05-1954 10-06-1976 05-06-2008 | 27-05-2008 
4 ಶ್ರೀ ಎನ್‌. ಕೆ. ತಿಪ್ಪೇಸ್ವಾಮಿ ಮುಂಬಡ್ತಿ ಪ.ಪಂ 18-02-1970 11-03-1998 04-09-2008 | 04-09-2008 
5 ಶ್ರೀ ಎಲ್‌. ಶಶಿಕುಮಾರ್‌ ಮುಂಬಡ್ತಿ ಪ.ಜಾ 30-06-1906 30-04-1998 20-04-2009 | 17-04-2009 
6 ಶ್ರೀ ರವೀಂದನಾಥ್‌ ಮುಂಬಡ್ತಿ — 01-06-1956 03-08-1979 07-10-2009 26-08-2009 
7 ಶ್ರೀ ಎಂ.ಎನ್‌.ಅಶೋಕ ಮುಂಬಡ್ತಿ — 19-07-1956 15-01-1981 31-08-2009 26-08-2009 
8 ಶ್ರೀ ಸಿ. ನಟರಾಜ್‌ ಮುಂಬಡ್ತಿ ದ 18-07-1956 21-02-1983 02-09-2009 | 26-08-2009 
9 ಶ್ರೀ ಎಂ.ಬಿ.ತಿಪ್ಪಣ್ಣ ಮುಂಬಡ್ತಿ — 21-05-1957 21-02-1983 26-08-2009 | 26-08-2009 
10 , ಶ್ರೀ ಹೆಚ್‌.ಎಂ. ಮಲ್ಲಿಕಾರ್ಜುನ ಮುಂಬಡ್ತಿ — 01-06-1960 14-01-1987 01-10-2009 26-08-2009 

ಸ್ವಾಮಿ 
11 ಶ್ರೀ ಎಂ.ಎನ್‌. ಕುಮಾರ್‌ ಮುಂಬಡ್ತಿ ದ 30-05-1959 04-07-1987 02-09-2009 | 26-08-2009 
12 | ಶ್ರೀ ಹೆಚ್‌.ಎ ಹಫೀಜ್‌ ಮುಂಬಡ್ತಿ — 15-04-1954 29-06-1975 13-10-2010 26-08-2009 
13 (ಶ್ರೀ ಪಿ. ಸುನೀಲ್‌ ಕುಮಾರ್‌ ಮುಂಬಡ್ತಿ — 18-12-1966 11-03-1998 01-10-2009 26-08-2009 
14 | ಶ್ರೀ ಎನ್‌.ವಿ. ಧನಂಜಯ ರೆಡ್ಡಿ ಮುಂಬಡ್ತಿ — 28-09-1963 09-03-1998 27-08-2009 | 26-08-2009 
15 | ಶ್ರೀಮತಿ ಜೆ.ಸುಮ ಮುಂಬಡ್ತಿ ಪ.ಜಾ 16-03-1970 09-03-1998 15-12-2010 10-12-2010 
16 |ಶ್ರೀ ಲಕ್ಷ್ಮೀಕಾಂತ್‌ ಎಸ್‌. ಮುಂಬಡ್ತಿ ಪ. 12-11-1970 16-07-1998 23-12-2010 10-12-2010 
ಪವಾರ್‌ 


























ಬಿ. ರಮೇಶ್‌ ಬಾಬು, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1043 ನಗರಾಭಿವೃದ್ಧಿ ಇಲಾಖೆ. 





ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ 


೫೨೩೫ 





lands specified below in respect of which the Preliminary Notification was published in the Karnataka Gazette dated: 03-02-2003 


URBAN DEVELOPMENT SECRETARIAT 
NOTIFICATION 


No.UDD/724/MNX/2010, Bangalore, dated: 30-09-2010. 


In exercise of the powers conferred by sub-section(1) of Section-48 of the Land Acquisition Act-1894 (Central Act-1894) the Government of Karnataka hereby withdraw from the acquisition the 


in Part-lll at pages from 1 to 179 vide Notification 


No.BDA/COMMR/ALAO/LA9/104/2002-03 dated:03-02-2003 and Final Notification No.UDD 193 MNX 2004 dated: 23-02-2004 was published in the Karnataka Gazette(special) dated:23-02-2004 in 
Part-lll under Sub-section(1) of Section-19 of BDA Act-1976 (Karnataka Act-12 of 1976) for formation of the layout Called “ARKAVATHI LAYOUT”. 






























































SCHEDULE 
DISTRICT:BANGALORE TALUK:BANGALORE-NORTH HOBLI: YELEHANKA VILLAGE:VENKATESHPURA 
Name of the Dry/ Extent Extent 
SL. sy. Total Remaining Assess East West North South 
Khatedar/Anubhavadar Wet/ Kharab Acquire with 
No. No. Extent Extent ment Sy.No Sy. No Sy.No Sy.No 
Sri/Smt. Garden d drawn 
A-G A-G A-G Rs.Ps. A.G. A-G 
Sampige 
1. Parvathamma bin Byamma 1 dry 2-04 0-08 1-36 2-80 2-01 1-36 Ooni hally Ooni Village 
Gadi 
Total Extent With drawn 1-36 
TOTAL EXTENT WITH DRAWN 01 Acre 36 Guntas only (One Acre and Thirty Six Guntas Only) 
By Order and in the name of the Governor of Karnataka 
M.S.PREMACHANDRA, 
Under Secretary to Government 
PR 1100 Urban Development Department. 





೫೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಸಮಾಜ ಕಲ್ಯಾಣ ಸಚಿವಾಲಯ 
ಸಂಖ್ಯೆ: ಸಕಇ 185 ಎಸ್‌ಎಡಿ 2010 ಬೆಂಗಳೂರು, ದಿನಾಂಕ:03-07-2012 
ಅಧಿಸೂಚನೆ 


ಉಲ್ಲೇಖ: ಕೇಂದ್ರ ಸರ್ಕಾರದ ಕಾನೂನು ಮತ್ತು ನ್ಯಾಯ ಮಂತ್ರಾಲಯ ಇವರ ಆದೇಶ ಸಂಖ್ಯೆ /yaisha 10, 1934 
(Saka), dated: 31° May, 2012. 
ಕೇಂದ್ರ ಸರ್ಕಾರದ ರಾಜ್ಯ ಪತ್ರದನ್ವಯ ಭಾರತ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 80-120156/34/76-607-, ದಿನಾ೦ಕ: 27-07-1977ರಲ್ಲಿ 
ಹೊರಡಿಸಿರುವ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ 37ರಲ್ಲಿ ನಮೂದಿಸಿರುವ “Meda”, Medari, Gauriga, burud ಜಾತಿಗಳ ಜೊತೆಗೆ 
Medara” (ಮೇದಾರ) ಜಾತಿಯನ್ನು ಸೇರಿಸಲಾಗಿದೆ. ಸರ್ಕಾರವು ನೀಡುತ್ತಿರುವ ಪರಿಶಿಷ್ಟ ಪಂಗಡದ ಎಲ್ಲಾ ಸೌಲಭ್ಯಗಳು ಈ ಜಾತಿಗೂ ಅನ್ವಯಿಸುತ್ತದೆ 
ಎಂದು ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಜಯಮಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2(ಪು) 
ಸಮಾಜ ಕಲ್ಯಾಣ ಇಲಾಖೆ. 
MINISTRY OF LAW AND JUSTICE 
(Legislative Department) 
New Delhi the 31° May, 2012/Jyaisha 10, 1934(Saka) 
The following Act of Parliament received the assent of the President on the 31° May 2012, and it hereby published for 
general information:- 
THE CONSTITUTION (SCHEDULED TRIBES) ORDER 
(AMENDMENT) act, 2012 


No.24 of 2012 


[31st May 2012] 
An Act further to amend the Constitution (Scheduled Tribes) Order, 1950 to modify the list of Scheduled Tribes in the 
State of Karnataka. 


Bill it enclosed by Parliament in the sixty-third year of the Republic of India as follows:- 


1. This act may be called the constitution (Scheduled Tribes) order (Amendment) Act 2012. 


2. Inthe Scheduled to the constitution (Scheduled Tribes) order, 1950, in part-VI (Amendment of part VI of constitution 


Scheduled Tribes) order 1950 -Karnataka in entry 37, after “Meda”, insert “Medara’”. 
V.K. BHASIN 
P.R. 1198 Secretary to the Government of India 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಅವರ ನ್ಯಾಯಾಲಯ, ಸಾಗರ 
ಅಧಿಸೂಚನೆ ಸಂಖ್ಯೆ:ಬಿ3:ಅಮೊ.ವಾಹನ.ವಿವ: 24/12-13 ದಿನಾಂಕ:31-07-2012 
ಸಾಗರ ವಿಭಾಗದ ವ್ಯಾಪ್ತಿಯಲ್ಲಿ ಶ್ರೀಗಂಧ ಹಾಗೂ ಇತರೆ ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಸಾಗರ 
ವಿಭಾಗದ ಇಲಾಖಾ ಸಿಬ್ಬಂದಿ ವರ್ಗದವರು ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡ, ಕರ್ನಾಟಕ ಅರಣ್ಯ ಕಾಯಿದೆ 1963ರ ಸೆಕ್ಷನ್‌ 71(ಎ) ಪ್ರಕಾರ 
ಜರುಗಿಸುವಂತೆ ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾದ ವಾಹನಗಳ ವಿವರ ಕೆಳಕಂಡಂತಿರುತ್ತದೆ. 

















ಕ್ರ 

ಬತ ವಾಹನಗಳ ವಿವರ ಅರಣ್ಯ ಮೊಕದ್ದಮೆ ಸಂಖ್ಯೆ ಯಂತ್ರದ ಸಂಖ್ಯೆ ಛಾಸೀಸ್‌ ಸಂಖ್ಯೆ 

1 2 3 4 5 
ಟರ್ಬೊ ಲಾರಿ ಹೊಸನಗರ ವಲಯದ 

1 497 TC93GSZ874680 416403GSZ728255 
ಕೆಎ-17-ಎ-5823 ಅ.ಮೊ. ಸಂಖ್ಯೆ 03/12-13 ದಿ:12-04-2012 
ಟಾಟಾ 407 ಹೊಸನಗರ ವಲಯದ 

2 088754 93844 
ಕೆಎ-17-1311 ಅ.ಮೊ. ಸಂಖೆ :07/12-13 ದಿ:17-04-2012 

















ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೩೭ 





















































ಕ್ಟ 

4 ವಾಹನಗಳ ವಿವರ ಅರಣ್ಯ ಮೊಕದ್ದಮೆ ಸಂಖ್ಯೆ ಯಂತ್ರದ ಸಂಖ್ಯೆ ಛಾಸೀಸ್‌ ಸಂಖ್ಯೆ 

1 2 3 4 5 
ಟೆಂಪೋ ಟ್ರ್ಯಾಕ್ಸ್‌ ಆನಂದಪುರಂ ವಲಯದ 

3 D14048936 T5020142804 
ಕೆಎ-14-9863 ಅ.ಮೊ. ಸಂಖ್ಯೆ :15/12-13 ದಿ:29-04-2012 
ಟಿ.ವಿ.ಎಸ್‌ ಸಾರ್‌ ಆನಂದಪುರಂ ವಲಯ 

4 ಕ BF5P61055165 MD625KF5572A57409 
ಕೆಎ-14-ಕೆ-4117 ಅ.ಮೊ. ಸಂಖ್ಯೆ :108/1-12 ದಿ:17-02-2012 
ಸ್ವರಾಜ್‌ ಮಜದಾ ನಗರ ವಲಯದ 

5 0093679 SLTGS-86665 
ಕೆಎ-12-7435 ಅ.ಮೊ. ಸಂಖ್ಯೆ :03/2-13 ದಿ:14-05-2012 
ಸ್ಲೆಂಡರ್‌ ಬೈಕ್‌ ಆನಂದಪುರಂ ವಲಯದ 

6 |” Not visible MBLHA10EE89E48055 
ಕೆಎ-17-ವೈ-7480 ಅ.ಮೊ. ಸಂಖ್ಯೆ :20/2-13 ದಿ:15-05-2012 
ಟಾಟಾ 407- ಆನಂದಪುರಂ ವಲಯದ 

7 Not visible 2534181737052KS 
ಕೆಎ-23-6056 ಅ.ಮೊ. ಸಂಖ್ಯೆ :25/2-13 ದಿ:29-05-2012 
ಹೀರೋ ಹೊಂಡಾ ಬೈಕ್‌ ಆನಂದಪುರಂ ವಲಯದ 

8 Not Visible 05J16C40844 
ಕೆಎ-16-ಎಲ್‌-5846 ಅ.ಮೊ. ಸಂಖ್ಯೆ :26/12-13 ದಿ:02-06-2012 
ಮಹೇಂದ್ರ ಮ್ಯಾಕ್ಸಿ ಬೈಕ್‌ ಆನಂದಪುರಂ ವಲಯದ 

9 6481517019 MA1RZ2GAA81E28981 
ಕೆಎ೨35೨ಎ೨2721 ಅ.ಮೊ. ಸಂಖ್ಯೆ :35/12-13 ದಿ:11-06-2012 
ಅಪೇ ಆಟೋ- ಆನಂದಪುರಂ ವಲಯದ 

10 0307628 BHK427303 
ಕೆಎ-16-ಎ-5350 ಅ.ಮೊ. ಸಂಖ್ಯೆ :34/2-13 ದಿ:09-06-2012 
ಟಾಟಾ 407೨ ಹೊಸನಗರ ವಲಯದ 

1] 2352624981737087 357010L00823271 
ಕೆಎ-17-ಎ-5279 ಅ.ಮೊ. ಸಂಖ್ಯೆ :26/12-13 ದಿ:17-06-2012 





ಈ ಮೇಲ್ಕಂಡ ವಾಹನದ ಬಗ್ಗೆ ಯಾರು ವಾರಸುದಾರರು ಇಲ್ಲಿಯವರೆಗೆ ಹಾಜರಾಗದೇ ಇರುವುದರಿಂದ ಸದರಿ ವಾಹನಗಳ ನಿಜವಾದ 
ವಾರಸುದಾರರು ಯಾರಾದರೂ ಇದ್ದಲ್ಲಿ ಅವರು ವಾಹನಗಳ ಬಗ್ಗೆ ಅಧಿಕೃತ ಹಕ್ಕು ಬಾದ್ಯತೆಗಳನ್ನು ಕೆಳಸಹಿದಾರರ ಸಮ್ಮುಖದಲ್ಲಿ ಅಧಿಸೂಚನೆಯು 
ಕರ್ನಾಟಕ ಸರ್ಕಾರದ ಗೆಜೆಟ್‌ನಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂವತ್ತು (30) ದಿನಗಳ ಒಳಗೆ ಹಾಜರುಪಡಿಸಲು ಸೂಚಿಸಿದೆ. ಈ ಮೇಲಿನ 
ವಾಹನಗಳನ್ನು ಶ್ರೀಗಂಧ ಮತ್ತು ಇತರೇ ಅರಣ್ಯ ಉತ್ಪನ್ನವನ್ನು ಕಳ್ಳಸಾಗಣೆ ಮಾಡಲು ಉಪಯೋಗಿಸಿದಕ್ಕಾಗಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಾರದೇಕೆ? ಎಂಬುದರ ಬಗ್ಗೆ ಲಿಖಿತ ಸಮಜಾಯಿಷಿಯನ್ನು ಇತರೆ ಮೂಲ ದಾಖಲಾತಿಗಳೊಂದಿಗೆ ಈ ಕೆಳಸಹಿದಾರರ ಸಮ್ಮುಖದಲ್ಲಿ 
ಹಾಜರುಪಡಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ಮೇಲ್ಕಂಡ ವಾಹನಗಳ ಬಗ್ಗೆ ಯಾವ ವಾರಸುದಾರರು ಮೇಲ್ಮಾಣಿಸಿದ ಅವಧಿಯೊಳಗೆ ಲಿಖಿತ 
ಮೂಲಕ ಯಾವುದೇ ಅರ್ಜಿಯನ್ನು ಈ ಕೆಳಸಹಿದಾರರಿಗೆ ಸಲ್ಲಿಸದೇ ಇದ್ದಲ್ಲಿ ವಾಹನಗಳನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 7(ಎ)ರ 
ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 


ಆರ್‌.ರವಿಶಂಕರ್‌ 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 1050 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಸಾಗರ ವಿಭಾಗ, ಸಾಗರ 





೫೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಪೊಲೀಸ್‌ ಕಮೀಷನರ್‌ರವರ ಕಛೇರಿ, ನಂ.1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಸಂಖ್ಯೆ. 14/ಅಸೂ/ಅಸಿಪಿ/ಸಂವಿ/2012 ದಿನಾಂಕ: 09-07-2012 
ಅಧಿಸೂಚನೆ 


ಬೆಂಗಳೂರು ನಗರ - ಅಶೋಕನಗರ ಸಂಚಾರ ಪೊಲೀಸ್‌ ಠಾಣೆಯ ಸರಹದ್ದಿನಲ್ಲಿ ಬರುವ ಹೊಸೂರು ಲಷ್ಕರ್‌ ರಸ್ತೆಯು ಇತ್ತೀಚಿಗೆ 
ಅಗಲೀಕರಣಗೊಂಡ ಕಾರಣ ಹೊಸೂರು ಕಡೆಯಿಂದ ನಗರದ ಒಳ ಪ್ರವೇಶಿಸುವ ವಾಹನಗಳು ಅತಿಬೇಗನೆ ಬಂದು ಮುಂದಕ್ಕೆ ಸಾಗಲು ಶೂಲೇ ವೃತ್ತದ 
ಬಳಿ ಅನಾನುಕೂಲವಾಗಿರುತ್ತದೆ. ಕಾರಣ ಈ ವೃತ್ತದಲ್ಲಿ ಮೂರು ಫೇಸ್‌ ಸಂಚಾರ ವ್ಯವಸ್ಥೆಯು ಪಸ್ತುತ ಚಾಲ್ತಿಯಲ್ಲಿರುತ್ತದೆ. ಅಲ್ಲದೆ ರಸ್ತೆಯು ಸಹ ಈ 
ವೃತ್ತದ ಬಳಿ ಬಹಳ ಕಿರಿದಾಗಿರುತ್ತದೆ. ಈ ವೃತ್ತದ ರಿಚ್‌ಮಂಡ್‌ ರಸ್ತೆಯಲ್ಲಿ ಹಿಂದಿನ ಮದರ್‌ ಥೆರೇಸಾ ವೃತ್ತದಲ್ಲಿ ಮತ್ತು ಮುಂದಿನ ರಿಚ್ಮಂಡ್‌ ವೃತ್ತದಲ್ಲಿ 
ಕೇವಲ ಎರಡು ಫೇಸ್‌ ಸಂಚಾರ ವ್ಯವಸ್ಥೆಯು ಜಾರಿಯಲ್ಲಿರುತ್ತದೆ. ಅದೇ ರೀತಿಯಾಗಿ ಹೊಸೂರು ಲಷ್ಕರ್‌ ರಸ್ತೆ ಕಡೆಯಿಂದಲೂ ಸಹ ಆನೇಪಾಳ್ಯ ವೃತ್ತ 
ಮತ್ತು ಸಿ.ಎಂ.ಪಿ ವೃತ್ತದ ಬಳಿಯಲ್ಲಿಯೂ ಸಹ ಎರಡು ಪೇಸ್‌ ಸಂಚಾರ ವ್ಯವಸ್ಥೆಯು ಹಾಲಿ ಇರುತ್ತದೆ. ಆ ಕಾರಣ ವಾಹನಗಳು ಅತಿ ಬೇಗನೆ 
ಬಂದು ಈ ವೃತ್ತದ ಬಳಿ ನಿಲ್ಲುತ್ತವೆ. ಶೂಲೇ ವೃತ್ತವು ನಗರದಲ್ಲಿಯೇ ಅತೀ ಹೆಚ್ಚಿನ ವಾಹನ ದಟ್ಟಣೆ ಇರುವ ಪ್ರಮುಖ ವೃತ್ತವಾಗಿರುತ್ತದೆ. ಅತಿ 
ಬೇಗನೆ ಈ ವೃತ್ತವನ್ನು ಬಳಸಿಕೊ೦ಡು ಮುಂದೆ ಸಾಗಲು ವಾಹನಗಳಿಗೆ ಅನುವು ಮಾಡಿ ಕೊಡುವುದು ಅತ್ಯವಶ್ಯಕವಾಗಿರುತ್ತದೆ. ಮೂರು ಪೇಸ್‌ 
ಸಂಚಾರ ವ್ಯವಸ್ಥೆಯು ಈ ಶೂಲೇ ವೃತ್ತದಲ್ಲಿ (ವೆಲ್ಲಾರ ಜಂಕ್ಷನ್‌) ಈಗ ಜಾರಿಯಲ್ಲಿರುವುದರಿಂದ ವಾಹನಗಳು ವಿನಾಕಾರಣ ಈ ವೃತ್ತದಲ್ಲಿ ನಿಂತು 
ಮುಂದಕ್ಕೆ ಸಾಗಬೇಕಾಗಿರುತ್ತದೆ. ಈ ವೃತ್ತದಲ್ಲಿ ಎರಡು ಪೇಸ್‌ ಸಂಚಾರ ವ್ಯವಸ್ಥೆಯನ್ನು ಜಾರಿಗೆ ತಂದು ಅಂದರೆ ಬ್ರಿಗೇಡ್‌ ರಸ್ತೆ ಕಡೆಯಿಂದ ಬಂದು 
ಶೂಲೆ ವೃತ್ತದಲ್ಲಿ ರಿಚ್‌ಮಂಡ್‌ ರಸ್ತೆಗೆ ಬಲ ತಿರುವು ಪಡೆಯುವುದನ್ನು ನಿಷೇಧಿಸುವ ಮೂಲಕ ಒಂದು ಫೇಸ್‌ ಸಿಗ್ನಲ್‌ ಅನ್ನು ಕಡಿತಗೊಳಿಸಿ ಈ 
ವೃತ್ತದಲ್ಲಿ ಸಂಚಾರ ಸ್ಥಗಿತಗೊಳ್ಳದೆ ವಾಹನಗಳು ಬೇಗನೆ ಮುಂದಕ್ಕೆ ಚಲಿಸುವಂತೆ ಅನುವು ಮಾಡಿಕೊಡುವುದು ಅವಶ್ಯಕವಾಗಿರುತ್ತದೆ. 


ಆದ್ದರಿಂದ ಕಲಂ 115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960 ರ ಪ್ರಕಾರ ನನಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ.ಜಿ. ಜ್ಯೋತಿಪ್ರಕಾಶ್‌ ಮಿರ್ಜಿ, ಐಪಿಎಸ್‌, ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ ಆದ ನಾನು ಶೂಲೆ 


ಲ 


ವೃತ್ತದಲ್ಲಿ ಈ ಕೆಳಕಂಡಂತೆ ಸಂಚಾರ ಮಾರ್ಪಾಡುಗಳನ್ನು ಮಾಡಿ ಜಾರಿಗೆ ತರಲು ಆದೇಶಿಸಿರುತ್ತೇನೆ. 


“ಬ್ರಿಗೇಡ್‌ ರಸ್ತೆ ಕಡೆಯಿಂದ ಬಂದಂತ ವಾಹನಗಳು ಶೂಲೆ ವೃತ್ತದಲ್ಲಿ (ವೆಲ್ಲಾರ ಜಂಕ್ಷನ್‌) ರಿಚ್ಮಂಡ್‌ ರಸ್ತೆ ಕಡೆಗೆ ಸಾಗಲು ಬಲ ತಿರುವು 
ಪಡೆಯುವುದನ್ನು ನಿಷೇಧಿಸಲಾಗಿದೆ. ಈ ವಾಹನಗಳು ವುಡ್‌ಸ್ಲೀಟ್‌ ಮತ್ತು ಟೇಟ್‌ಲೇನ್‌ ಮೂಲಕ ಸಂಚರಿಸಿ ರಿಚ್‌ಮಂಡ್‌ ರಸ್ತೆಯನ್ನು 
ಪ್ರವೇಶಿಸಿ ಮುಂದಕ್ಕೆ ರಿಚ್‌ಮಂಡ್‌ ವೃತ್ತ ಅಥವಾ ಕೆ.ಹೆಚ್‌.ರಸ್ತೆ ಕಡೆಗೆ ಸಾಗಲು ಅನುವು ಮಾಡಿಕೊಡಲಾಗಿದೆ”. 


ಅಂತೆಯೇ ಕಲಂ 116 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960 ರಲ್ಲಿ 
ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ 
ಳಗಳಲ್ಲಿ ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 


(€ 


92 


ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ: 14-07-2012 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 


ಈ ಆದೇಶವನ್ನು ನಾನು ಈ ದಿವಸ ಅಂದರೆ ದಿನಾಂಕ: 09-07-2012 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 


ಬಿ.ಜಿ. ಜ್ಯೋತಿಪ್ರಕಾಶ್‌ ಮಿರ್ಜಿ, 
ಪಿ.ಆರ್‌. 952 ಪೊಲೀಸ್‌ ಕಮೀಷನರ್‌, 
ಬೆ೦ಗಳೂರು ನಗರ. 


ಪೊಲೀಸ್‌ ಕಮೀಷನರ್‌ರವರ ಕಛೇರಿ, ನಂ.1, ಇನ್‌ಫೆಂಟ್ರಿ ರಸ್ತೆ ಬೆಂಗಳೂರು ನಗರ 
ಸಂಖ್ಯೆ: 14/ಅಸೂ/ಡಿಸಿಪಿ/ಸಂ.ಪ/2012. ದಿನಾಂಕ: 11.05.2012. 
ಅಧಿಸೂಚನೆ 


ಬೆಂಗಳೂರು ನಗರ - ವಿಲ್ಲನ್‌ಗಾರ್ಡನ್‌ ಸಂಚಾರ ಪೊಲೀಸ್‌ ಠಾಣಾ ವ್ಯಾಪ್ತಿಯ ಹೆಚ್‌. ಸಿದ್ದಯ್ಯ (ವಿಲ್ಲನ್‌ ಗಾರ್ಡನ್‌ ಮುಖ್ಯ ರಸ್ತೆ 
ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ಬೆಂಗಳೂರು ಡೈರಿ ವೃತ್ತದ ಮುಖಾಂತರ ಮಡಿವಾಳ ಮತ್ತು ಬನ್ನೇರುಘಟ್ಟ ಕಡೆಗೆ ಹಾಗು ಬೆಂಗಳೂರು ನಗರ 
ಬಸ್‌ ನಿಲ್ದಾಣ ಮತ್ತು ಶಾಂತಿನಗರ ಬಿಎಂಟಿಸಿ ಬಸ್‌ ನಿಲ್ದಾಣದ ಕಡೆಗೆ ಹಾದು ಹೋಗುವ ಪ್ರಮುಖ ರಸ್ತೆಯಾಗಿರುತ್ತದೆ. ಪ್ರಸ್ತುತ ಸದರಿ ರಸ್ತೆಯಲ್ಲಿ 
ಎರಡೂ ದಿಕ್ಕಿನಿಂದಲೂ ವಾಹನಗಳು ಸಂಚರಿಸುವುದರಿಂದ ಸಂಚಾರವು ಹೆಚ್ಚಾಗಿದ್ದು ಸಂಚಾರದ ಒತ್ತಡ ಅಧಿಕವಾಗಿರುತ್ತದೆ. ಈ ರಸ್ತೆಯು 40 ಅಡಿ 
ಅಗಲದಿಂದ ಕೂಡಿದ್ದು ರಸ್ತೆಯ ಉತ್ತರದ ಕಡೆಗೆ ವಿಲ್ಲನ್‌ ಗಾರ್ಡನ್‌ 12ನೇ ಕ್ರಾಸ್‌ ಜಂಕ್ಷನ್‌ವರೆಗೆ ವಾಹನಗಳ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿರುತ್ತದೆ. 
ಸದರಿ ರಸ್ತೆಯಲ್ಲಿ ವಿಲ್ಲನ್‌ಗಾರ್ಡನ್‌ 10ನೇ ಕ್ರಾಸ್‌ನಿಂದ 12ನೇ ಕ್ರಾಸ್‌ ವರೆಗೆ ರಸ್ತೆಯಲ್ಲಿ ಎರಡು ಕಡೆಗಳಲ್ಲಿ ವಾಣಿಜ್ಯ ಮಳಿಗೆಗಳು ಇರುವುದರಿಂದ 
ಮುಖ್ಯ ಸಂಚಾರಕ್ಕೆ ಅಡಚಣೆಯಾಗಿ ಅಗಾಗ್ಗೆ ಸಂಚಾರ ಸ್ಥಗಿತಗೊಳ್ಳುವುದರಿಂದ ವಾಹನ ಸವಾರರಿಗೆ ವಿಲ್ಲನ್‌ ಗಾರ್ಡನ್‌ 10ನೇ ಕ್ರಾಸ್‌ ನಿಂದ 12ನೇ 
ಕ್ರಾಸ್‌ ವರೆಗೆ ಸಂಚರಿಸಲು ತುಂಬಾ ತೊಂದರೆಯಾಗುತ್ತಿರುತ್ತದೆ. ಆದ್ದರಿಂದ ಸುಗಮ ಸಂಚಾರದ ಹಿತದೃಷ್ಟಿಯಿಂದ “ಹೆಚ್‌.ಸಿದ್ದಯ್ಯ ರಸ್ತೆ 
(ವಿಲ್ಲನ್‌ ಗಾರ್ಡನ್‌ ಮುಖ್ಯ ರಸ್ತೆ) ಯಲ್ಲಿ, ವಿಲ್ಲನ್‌ ಗಾರ್ಡನ್‌ 10ನೇ ಕ್ರಾಸ್‌ ನಿಂದ 12ನೇ ಕ್ರಾಸ್‌ ಜಂಕ್ಷನ್‌ ವರೆಗೆ ರಸ್ತೆಯ ಉತ್ತರ ಭಾಗದಲ್ಲಿ ಸಮ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೩೯ 





ಸಂಖ್ಯೆ (2,4,6,8) ದಿನಗಳಂದು ಹಾಗು ದಕ್ಷಿಣದ ಭಾಗದಲ್ಲಿ ಬೆಸ ಸಂಖ್ಯೆ (1.3,5,7) ದಿನಗಳಂದು ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳ ನಿಲುಗಡೆಗೆ 
ಅವಕಾಶ ಕಲ್ಪಿಸಿ ಅಧಿಸೂಚನೆ ಹೊರಡಿಸುವುದು ಅವಶ್ಯಕವಾಗಿರುತ್ತದೆ. 


ಆದ್ದರಿಂದ ಕಲಂ 115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಕಾಯಿದೆ 1960ರ ಪ್ರಕಾರ 
ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ.ಜಿ. ಜ್ಯೋತಿ ಪ್ರಕಾಶ್‌ ಮಿರ್ಜಿ, ಐ.ಪಿ.ಎಸ್‌. ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ ಅದ 
ನಾನು ವಿಲ್ಲನ್‌ಗಾರ್ಡ್‌ನ್‌ ಸಂಚಾರ ಪೊಲೀಸ್‌ ಠಾಣೆಯ ಸರಹದ್ದಿನ ಹೆಚ್‌. ಸಿದ್ದಯ್ಯ ರಸ್ತೆ (ಎಲ್ಲನ್‌ಗಾರ್ಡನ್‌ ಮುಖ್ಯ ರಸ್ತೆ ಯಲ್ಲಿ ವಿಲ್ಲನ್‌ಗಾರ್ಡ್‌ನ್‌ 
10ನೇ ಕ್ರಾಸ್‌ ನಿಂದ 12ನೇ ಕ್ರಾಸ್‌ ಜಂಕ್ಷನ್‌ ವರೆಗೆ ಈ ಕೆಳಕಂಡ ಮಾರ್ಪಾಡುಗಳನ್ನು ಮಾಡಲಾಗಿದೆ. 


“ಹೆಚ್‌.ಸಿದ್ಧಯ್ಯ ರಸ್ತೆ(ಎಿಲ್ಬನ್‌ಗಾರ್ಡನ್‌ ಮುಖ್ಯ ರಸ್ತೆ) ಯಲ್ಲಿ ವಿಲ್ಲನ್‌ ಗಾರ್ಡನ್‌ 10ನೇ ಕ್ರಾಸ್‌ ನಿಂದ 12ನೇ ಕ್ರಾಸ್‌ ಜಂಕ್ಟನ್‌ ವರೆಗೆ ರಸ್ತೆಯ 
ಉತ್ತರ ಭಾಗದಲ್ಲಿ ಸಮ ಸಂಖ್ಯೆ (2,4,6,8) ದಿನಗಳಂದು ಹಾಗು ದಕ್ಷಿಣದ ಭಾಗದಲ್ಲಿ ಬೆಸ ಸಂಖ್ಯೆ (1,3,5,7) ದಿನಗಳಂದು ದ್ವಿಚಕ್ರ ಮತ್ತು ನಾಲ್ಕು ಚಕ್ರ 
ವಾಹನಗಳ ನಿಲುಗಡೆಗೆ ಅವಕಾಶ ಕಲ್ಪಿಸಿ ಕಲ್ಪಿಸಲಾಗಿದೆ” 


ಅಂತೆಯೆ ಕಲಂ 116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಅಕ್ಟ್‌ 1960ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಮಾರ್ಪಾಡುಗಳನ್ನು ಜಾರಿಗೊಳಿಸಲು ಆದೇಶಿಸಿರುತ್ತೇನೆ. 


ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ: 12.05.2012 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 


ಈ ಆದೇಶವನ್ನು ನಾನು ದಿನಾಂಕ: 11.05.2012 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 


ಬಿ.ಜಿ. ಜ್ಯೋತಿಪ್ರಕಾಶ್‌ ಮಿರ್ಜಿ, 
ಪಿ.ಆರ್‌. 689 ಪೊಲೀಸ್‌ ಕಮೀಷನರ್‌, 
ಬೆ೦ಗಳೂರು ನಗರ. 


ಪೊಲೀಸ್‌ ಕಮೀಷನರ್‌ರವರ ಕಛೇರಿ, ನಂ.1, ಇನ್‌ಫೆಂಟ್ರಿ ರಸ್ತೆ ಬೆಂಗಳೂರು ನಗರ 
ಸಂಖ್ಯೆ. 21/ಅಸೂ/ಅಸಿಪಿ/ಸಂವಿ/2012 ದಿನಾಂಕ: 19-07-2012 
ಅಧಿಸೂಚನೆ 


ಬೆಂಗಳೂರು ನಗರ - ಮೈಕೋ ಲೇಔಟ್‌ ಸಂಚಾರ ಪೊಲೀಸ್‌ ಠಾಣೆ ವ್ಯಾಪಿಗೆಬರುವ ಬನ್ನೇರುಘಟ್ಟ ರಸ್ತೆಯಲ್ಲಿ ಬೆಂಗಳೂರು ಡೈರಿ 
ವೃತ್ತದಿಂದ ಸಾಗರ್‌ ಜಂಕ್ಷನ್‌ವರೆಗೆ ಸಂಚಾರ ದಟ್ಟಣೆಯಿಂದ ವಾಹನಗಳು ರಸ್ತೆಯ ಅಗತ್ಯವಾದ ಸಾಂಧ್ರತೆಗಿಂತ ಹೆಚ್ಚಿನ ವಾಹನಗಳು 
ಸಂಚರಿಸುವುದರಿಂದ ಸಾಗರ್‌ ಜಂಕ್ಷನ್‌ ಹತ್ತಿರ ಸಂಚಾರ ದಟ್ಟಣೆಯಿಂದ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ತೀವ್ರ ತರಹದ ಅಡಚಣೆ ಉಂಟಾಗುತ್ತಿದೆ. 
ಸಾಗರ್‌ ಜಂಕ್ಷನ್‌ ಹತ್ತಿರ ಸಂಚಾರ ದಟ್ಟಣೆಯನ್ನು ನಿಯಂತ್ರಣಗೊಳಿಸುವ ಸಲುವಾಗಿ ಬನ್ನೇರುಘಟ್ಟ ರಸ್ತೆ ಮತ್ತು ಸ್ವಾಗತ್‌ ರಸ್ತೆಗಳು ಸಂಧಿಸುವ ಜಂಕ್ಷನ್‌ 
(ಸಾಗರ್‌ ಜಂಕ್ಷನ್‌) ಹತ್ತಿರ ಸ್ವಾಗತ್‌ ಮುಖ್ಯ ರಸ್ತೆಯಿಂದ ಬರುವ ವಾಹನಗಳು ಬಲ ತಿರುವು ಪಡೆದುಕೊಂಡು ಜಯದೇವ ಆಸ್ಪತ್ರೆ ಕಡೆಗೆ 
ಸಂಚರಿಸುತ್ತಿರುವುದರಿಂದ ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಸಂಚಾರ ವ್ಯವಸ್ಥೆಯ ಮೇಲೆ ಹೆಚ್ಚಿನ ಪ್ರತೀಕೂಲ ಪರಿಣಾಮ ಬೀರುತ್ತಿದೆ. ಬೆಂಗಳೂರು ಡೈರಿ 
ವೃತ್ತದಿಂದ ಸಾಗರ್‌ ಜಂಕ್ಷನ್‌ ವರೆಗಿನ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ಹಾಗೂ ಸಾರ್ವಜನಿಕರ ಸಂಚಾರದ ಹಿತಾ 
ದೃಷ್ಟಿಯಿಂದ ಸ್ವಾಗತ್‌ ಮುಖ್ಯ ರಸ್ತೆಯಿಂದ ಬಂದು ಸಾಗರ್‌ ಜಂಕ್ಷನ್‌ ಹತ್ತಿರ ಜಯದೇವ ಆಸ್ಪತ್ರೆ ಕಡೆಗೆ ಬಲ ತಿರುವು ಪಡೆದುಕೊಳ್ಳುವುದನ್ನು 
ನಿಷೇಧಿಸುವುದು ಅವಶ್ಯಕವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರ ಪ್ರಕಾರ ನನಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ.ಜಿ. ಜ್ಯೋತಿಪ್ರಕಾಶ್‌ ಮಿರ್ಜಿ, ಐಪಿಎಸ್‌, ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ ಆದ ನಾನು 
ಮೈಕೋ ಲೇಔಟ್‌ ಸಂಚಾರ ಪೊಲೀಸ್‌ ಠಾಣೆಯ ಬನ್ನೇರುಘಟ್ಟ ರಸ್ತೆಯಲ್ಲಿ ಈ ಕೆಳಕಂಡಂತೆ ಸಂಚಾರ ಮಾರ್ಪಾಡುಗಳನ್ನು ಮಾಡಿ ಜಾರಿಗೆ ತರಲು 
ಆದೇಶಿಸಿರುತ್ತೇನೆ. 


ಬಲ ತಿರುವು ನಿಷೇಧ: ಸ್ವಾಗತ್‌ ಮುಖ್ಯ ರಸ್ತೆಯಿಂದ ಬಂದಂತ ವಾಹನಗಳಿಗೆ ಸಾಗರ್‌ ಜಂಕ್ಷನ್‌ ಹತ್ತಿರ ಬನ್ನೇರುಘಟ್ಟ ರಸ್ತೆಗೆ ಬಲ 


ಎಬಿ ಖೃ 
ತಿರುವು ಪಡೆಯುವುದನ್ನು ನಿಷೇಧಿಸಲಾಗಿದೆ. 

ಈ ವಾಹನಗಳು ಸಾಗರ್‌ ಜಂಕ್ಷನ್‌ಗೆ ಬರುವ ಮೊದಲೇ ಈಸ್ಟ್‌ ಎಂಡ್‌ ರಸ್ತೆಯು ಸಂಧಿಸುವ ಸ್ವಾಗತ್‌ ಜಂಕ್ಷನ್‌ನಲ್ಲಿ ಬಲ ತಿರುವು 
ಪಡೆದುಕೊಂಡು ಈಸ್ಟ್‌ ಎಂಡ್‌ ಮುಖ್ಯ ರಸ್ತೆಯ ಮಾರ್ಗವಾಗಿ ಸಂಚರಿಸಿ ಜಲಭವನ ರಸ್ತೆ ಅಥವಾ ರೆಡ್ಡಿ ಆಸ್ಪತ್ರೆ ಜಂಕ್ಷನ್‌ ಹತ್ತಿರ ಮುಕ್ತ ಎಡ 
ತಿರುವು ಪಡೆದು ಬನ್ನೇರುಘಟ್ಟ ರಸ್ತೆಯನ್ನು ಸೇರಿ ಬಿಸ್ಮಿಲ್ಲಾ ನಗರ, ಗುರಪ್ಪನಪಾಳ್ಯ ಹಾಗೂ ಜಯದೇವ ಆಸ್ಪತ್ರೆ ಜಂಕ್ಚನ್‌ಗಳ ಕಡೆಗೆ ಸಂಚರಿಸಲು 
ವ್ಯವಸ್ಥೆ ಕಲ್ಪಿಸಲಾಗಿದೆ. 


೫೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಅಂತೆಯೇ ಕಲಂ 116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960 ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ 
ಸ್ಥಳಗಳಲ್ಲಿ ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 


ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ:21-07-2012 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 


ಈ ಆದೇಶವನ್ನು ನಾನು ಈ ದಿವಸ ಅಂದರೆ ದಿನಾಂಕ: 19-07-2012 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 


ಬಿ.ಜಿ. ಜ್ಯೋತಿಪ್ರಕಾಶ್‌ ಮಿರ್ಜಿ, 
ಪಿ.ಆರ್‌. 997 ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ:ಆಕುಕ 174 ಪಿಟಿಡಿ 2012, ಬೆ೦ಗಳೂರು, ದಿನಾಂಕ:22-06-2012 


ಆಯುಷ್‌ ಇಲಾಖೆಯಲ್ಲಿ ದಿನಾಂಕ:1.1.2012ರಲ್ಲಿರುವಂತೆ ಸಹಾಯಕ ಪ್ರಾಧ್ಯಾಪಕರು (ಯುನಾನಿ) ವೃಂದದ ತಾತ್ಕಾಲಿಕ ಜ್ಯೇಷ್ಠತಾ 
ಪಟ್ಟಿಯನ್ನು ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗುತ್ತಿದ್ದು, ಈ ಬಗ್ಗೆ ಬಾಧಿತರಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ ಒಂದು ತಿಂಗಳ ಒಳಗಾಗಿ, ತಮ್ಮ ಆಕ್ಷೇಪಣೆಗಳನ್ನು ಪೂರಕ ದಾಖಲಾತಿಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ(ವೈದ್ಯಕೀಯ 
ಶಿಕ್ಷಣ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಧಾನಸೌಧ, ಬೆ೦ಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬಂದಂತಹ 
ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎನ್‌.ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಇಲಾಖೆ, 
(ಭಾರತೀಯ ವೈದ್ಯ ಪದ್ಧತಿ) 
ದಿನಾಂಕ: 01-01-2012 ರಲ್ಲಿರುವಂತೆ ಆಯುಷ್‌ ಇಲಾಖೆಯ ಸಹಾಯಕ ಪ್ರಾಧ್ಯಾಪಕರು (ಯುನಾನಿ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ. 























ನೇಮಕಾತಿ/ 
ನೇರ ನೈಜವಾಗಿ 
ಜೇಷತೆಗೆ 
ನೇಮಕಾತಿ/ ಮುಂಬಡಿ ಈ 
ಕ್ರ ವೈದ್ಯರ ಹೆಸರು ಮೀಸಲಾತಿ ಜನ್ನ ಸೇವೆಗೆ ಸೇರಿದ ಪ ನೈಜವಾದ ಷರಾ 
ಮುಂಬಡಿ/ $ ಹೊಂದಿದ 
ಸಂ. ದ್‌ / ವರ್ಗ ದಿನಾಂಕ ದಿನಾಂಕ ಅರ್ಹತಾ 
ಇತರೆ ದಿನಾಂಕ 
ದಿನಾಂಕ 
1 2 3 4 5 6 7 8 9 
01 ಡಾ: ರಹಮತ್ತುಲ್ಲಾ ಮುಂಬಡ್ತಿ ಸಾಮಾನ್ಯ 29-07-58 23-10-86 13-02-01 13-02-01 
ಷರೀಫ್‌ ಎ. ಆರ್‌ 
02 ಡಾ: ರಕ್ಷಿಂದಾ ಮುಂಬಡ್ತಿ ಸಾಮಾನ್ಯ 01-10-59 29-10-86 13-02-01 13-02-01 
ಸುಭಾನಿ 
03 ಡಾ: ಉಮ್ರಾಜ್‌ ಮುಂಬಡ್ತಿ ಸಾಮಾನ್ಯ 01-06-59 28-10-86 06-03-02 06-03-02 
ಮುಬೀನ್‌ 
04 ಡಾ: ಲತೀಫ್‌ ಮುಂಬಡ್ತಿ ಸಾಮಾನ್ಯ 27-07-58 30-10-86 21-06-05 21-06-05 
ಅಹಮ್ಮದ್‌ ಜಿ. 
ಇಂಡಿಕರ್‌ 
05 ಡಾ: ಮಹಮ್ಮದ್‌ ಮುಂಬಡ್ತಿ ಸಾಮಾನ್ಯ 22-12-63 01-01-96 21-06-05 21-06-05 
ಸೈಯದ್‌ 

























































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೪೧ 
ನೇಮಕಾತಿ/ 
ನೇರ ನೈಜವಾಗಿ 
ಜೇಷತೆಗೆ 
ನೇಮಕಾತಿ/ ಮುಂಬಡಿ ಈ 
ಕ ವೈದ್ಯರ ಹೆಸರು ಮೀಸಲಾತಿ ಜನ್ನ ಸೇವೆಗೆ ಸೇರಿದ ಷ್ಟ ನೈಜವಾದ ಷರಾ 
ಮುಂಬಡಿ/ ಷೆ ಹೊಂದಿದ 
ಸಂ. ಡ್‌ / ವರ್ಗ ದಿನಾಂಕ ದಿನಾಂಕ ಅರ್ಹತಾ 
ಇತರೆ ದಿನಾಂಕ 
ದಿನಾಂಕ 
1 2 3 4 ವ 6 7 8 9 
06 ಡಾ: ಫಯಾಜ್‌ ಮುಂಬಡ್ತಿ ಸಾಮಾನ್ಯ 03-03-61 28-10-86 21-06-05 21-06-05 
ಅಹಮ್ಮದ್‌ ಷರೀಫ್‌ 
07 (ಡಾ| ರೂಹಿ ಮುಂಬಡ್ತಿ ಸಾಮಾನ್ಯ 04-04-62 29-10-86 | 11-07-2011 | 11-07-2011 
ಜಮಾನ್‌ 
08 (ಡಾ| ಎಸ್‌.ಮಂಜುಳ | ಮುಂಬಡ್ತಿ ಪ.ಜಾತಿ 18-03-75 03-02-03 | 11-07-2011 | 11-07-2011 
09 ಡಾ॥ ಬಸವರಾಜ್‌. ಮುಂಬಡ್ತಿ ಪ.ಪಂ 21-07-76 10-02-03 11-07-2011 11-07-2011 
ಎಸ್‌.ಬಗ್ಗಿ 
ಕೆ.ಎನ್‌.ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಇಲಾಖೆ, 
ಪಿ.ಆರ್‌. 865 (ಭಾರತೀಯ ವೈದ್ಯ ಪದ್ಧತಿ ಮತ್ತು ಪಸ್ವೀರ) 


ಪಟ್ಟಯನ್ನು ಅನುಬಂಧದಲ್ಲಿರುವಂತೆ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ:ಆಕುಕ 175 ಪಿಟಿಡಿ 2012, ಬೆಂಗಳೂರು, ದಿನಾಂಕ:22-06-2012 


ಆಯುಷ್‌ ಇಲಾಖೆಯಲ್ಲಿ ದಿನಾಂಕ:1.1.2012ರಲ್ಲಿರುವಂತೆ ಸಹಾಯಕ ಪ್ರಾಧ್ಯಾಪಕರು (ಹೋಮಿಯೋಪತಿ) ವೃಂದದ ತಾತ್ಕಾಲಿಕ ಜ್ಯೇಷ್ಠತಾ 


ಪ್ರಕಟಿಸಲಾಗುತ್ತಿದ್ದು, ಈ ಬಗ್ಗೆ ಬಾಧಿತರಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ 


ದಿನಾಂಕದಿಂದ ಒಂದು ತಿಂಗಳ ಒಳಗಾಗಿ, ತಮ್ಮ ಆಕ್ಷೇಪಣೆಗಳನ್ನು ಪೂರಕ ದಾಖಲಾತಿಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ವೈದ್ಯಕೀಯ 
ಶಿಕ್ಷಣ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಧಾನಸೌಧ, ಬೆ೦ಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬಂದಂತಹ 
ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎನ್‌.ಹರಿಣಿಯಮ್ಮ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
(ಭಾರತೀಯ ವೈದ್ಯ ಪದ್ಧತಿ) 


ದಿನಾಂಕ: 01-01-2012 ರಲ್ಲಿರುವಂತೆ ಆಯುಷ್‌ ಇಲಾಖೆಯ ಸಹಾಯಕ ಪ್ರಾಧ್ಯಾಪಕರು (ಹೋಮಿಯೋಪತಿ) ವೃಂದದವರ ತಾತ್ಕಾಲಿಕ 














po] ಡ್‌ 
ಜೇಷ್ಠತಾ ಪಟ್ಟಿ. 
ನೇಮಕಾತಿ 
ನೇರ { 
ನೈಜವಾಗಿ ಜೇಷತೆಗೆ 
ನೇಮಕಾತಿ/ ಸೇವೆಗೆ ಐ 
ಕ್ರ ಮೀಸಲಾತಿ/ ಜನ್ನ ಮುಂಬಡ್ತಿ ನೈಜವಾದ | ಷರಾ 
ಮುಂಬಡಿ/ | ಸೇರಿದ ತ 
ಸಂ. ವೈದ್ಯರ ಹೆಸರು ತ್‌ ವರ್ಗ ದಿನಾಂಕ ಹೊಂದಿದ ದಿನಾಂಕ ಅರ್ಹತಾ 
ರಿ ಆತರೆ ದಿನಾಂಕ 
ದಿನಾಂಕ 
1 2 3 4 5 6 7 8 9 
01 | ಡಾ॥ ಲಿಂಗರಾಜು.ಟಿ ಮುಂಬಡ್ತಿ ಪ.ಪಂಗಡ | 25-3-66 21-12-99 | 05-04-05 05-04-05 
02 | ಡಾ| ಶಾಹಿದಾ ಎ.ಎಸ್‌ | ಮುಂಬಡ್ತಿ ಸಾಮಾನ್ಯ 28-5-68 26-11-97 | 06-08-05 06-08-05 



































ಜ೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 






























































ನೇಮಕಾತಿ/ 
ನೇರ 
ನೈಜವಾಗಿ ಜೇಷತೆಗೆ 
ನೇಮಕಾತಿ/ ಸೇವೆಗೆ £ 
ಕ್ರ ಮೀಸಲಾತಿ/ ಜನ್ನ ಮುಂಬಡ್ತಿ ನೈಜವಾದ | ಷರಾ 
ಮುಂಬಡಿ/ | ಸೇರಿದ ಡೆ 
ಸಂ. ವೈದ್ಯರ ಹೆಸರು ಕ್‌ ವರ್ಗ ದಿನಾಂಕ ಹೊಂದಿದ ದಿನಾಂಕ ಅರ್ಹತಾ 
ಇತರೆ ದಿನಾಂಕ 
ದಿನಾಂಕ 
1 2 3 4 5 6 7 8 9 
03 | ಡಾ| ಲತಾ.ಆರ್‌ ಮುಂಬಡ್ತಿ ಸಾಮಾನ್ಯ | 17-5-69 26-11-97 | 29-08-05 29-08-05 
04 | ಡಾ| ಲಕ್ಷ್ಮೀ ಬಿ.ಎಸ್‌ ಮುಂಬಡ್ತಿ ಸಾಮಾನ್ಯ 19-06-71 27-11-97 06-08-05 06-08-05 
05 |ಡಾ| ಪ್ರವೀಣ್‌ ಕುಮಾರ್‌ ಮುಂಬಡ್ತಿ ಸಾಮಾನ್ಯ 02-10-67 28-11-97 31-08-05 31-08-05 
06 | ಡಾ। ಅಶೋಕ್‌ ಮುಂಬಡ್ತಿ ಸಾಮಾನ್ಯ | 27-07-70 27-11-97 | 31-08-05 31-08-05 
ಕುಮಾರ್‌ ದಂತಕಾಳೆ 
07 | ಡಾ| ರೇಣುಕಾ ಮುಂಬಡ್ತಿ ಸಾಮಾನ್ಯ | 02-10-66 01-12-97 | 31-08-05 31-08-05 
ಸಿದ್ರಾಮಪ್ಪ ಪಾಟೀಲ್‌ 
08 | ಡಾ| ಮಲ್ಲಿನಾಥ ಮುಂಬಡ್ತಿ ಪ.ಜಾತಿ 02-08-63 21-12-98 31-08-05 31-08-05 
09 | ಡಾ। ಆನಂದ ಮಾಣಿಕಪ್ಪ ಮುಂಬಡ್ತಿ ಪ.ಪಂಗಡ 01-07-72 05-02-03 14-09-06 14-09-06 
ಕೆ.ಎನ್‌.ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 

ಪಿ.ಆರ್‌. 866 (ಭಾರತೀಯ ವೈದ್ಯ ಪದ್ಧತಿ ಮತ್ತು ಪಸ್ವೀರ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆಕುಕ 176 ಪಿಟಿಡಿ 2012, ಬೆ೦ಗಳೂರು, ದಿನಾಂಕ:22-06-2012 


ಆಯುಷ್‌ ಇಲಾಖೆಯಲ್ಲಿ ದಿನಾಂಕ:1.1.2012ರಲ್ಲಿರುವಂತೆ ಪ್ರಾಧ್ಯಾಪಕರು (ಯುನಾನಿ) ವೃಂದದ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು 
ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗುತ್ತಿದ್ದು, ಈ ಬಗ್ಗೆ ಬಾಧಿತರಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 
ಒ೦ದು ತಿಂಗಳ ಒಳಗಾಗಿ, ತಮ್ಮ ಆಕ್ಷೇಪಣೆಗಳನ್ನು ಪೂರಕ ದಾಖಲಾತಿಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ವೈದ್ಯಕೀಯ ಶಿಕ್ಷಣ) ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಧಾನಸೌಧ, ಬೆಂಗಳೂರು-। ಇವರಿಗೆ ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬಂದಂತಹ ಆಕ್ಷೇಪಣೆಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎನ್‌.ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಇಲಾಖೆ, 
(ಭಾರತೀಯ ವೈದ್ಯ ಪದ್ಧತಿ) 


ದಿನಾಂಕ: 01-01-2012 ರಲ್ಲಿರುವಂತೆ ಆಯುಷ್‌ ಇಲಾಖೆಯ ಪ್ರಾಧ್ಯಾಪಕರು (ಯುನಾನಿ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ. 














ನೇಮಕಾತಿ/ 
ನೇರ ನೈಜವಾಗಿ 
ಜೇಷತೆಗೆ 
ಕ್ರ ನೇಮಕಾತಿ/ ಮೀಸಲಾತಿ / ಸೇವೆಗೆ ಸೇರಿದ ಮುಂಬಡಿ © 
ವೈದ್ಯರ ಹೆಸರು ಜನ್ನ ದಿನಾಂಕ ಣ್‌ ನೈಜವಾದ 
ಸಂ. ರ ಮುಂಬಡ್ತಿ! ವರ್ಗ 8 ದಿನಾಂಕ ಹೊಂದಿದ 
ಅರ್ಹತಾ 
ಇತರೆ ದಿನಾಂಕ 
ದಿನಾಂಕ 
1 2 3 4 5 6 7 8 
1 ಡಾ:ಮಹಮದ್‌ ಮುಜೀಬುರ್‌ ಮುಂಬಡ್ತಿ ಸಾಮಾನ್ಯ 01-11-52 07-12-82 04-06-93 04-06-03 
ರೆಹಮಾನ್‌ 
































ಭಾಗ ೩ 










































































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೪೩ 
ನೇಮಕಾತಿ/ 
ನೇರ ನೈಜವಾಗಿ 
ಜೇಷತೆಗೆ 
ಕ್ರ ನೇಮಕಾತಿ/ ಮೀಸಲಾತಿ / ಸೇವೆಗೆ ಸೇರಿದ ಮುಂಬಡಿ ಅ 
ವೈದ್ಯರ ಹೆಸರು ಜನ್ನ ದಿನಾಂಕ ವ ನೈಜವಾದ 
ಸಂ. ರ ಮುಂಬಡ್ತಿ! ವರ್ಗ 8 ದಿನಾಂಕ ಹೊಂದಿದ 
ಅರ್ಹತಾ 
ಇತರೆ ದಿನಾಂಕ 
ದಿನಾಂಕ 
1 2 3 4 5 6 7 8 
2 ಡಾ:ಇಷ್ಟಿಕಾರುದ್ದೀನ್‌ ಮುಂಬಡ್ತಿ ಸಾಮಾನ್ಯ 10-06-56 22-07-81 16-07-96 16-07-96 
3 ಡಾ:ಸೈಯದ್‌ ಅನೀಸ್‌ ಮುಂಬಡ್ತಿ ಸಾಮಾನ್ಯ 08-06-54 10-02-83 29-07-99 29-07-99 
ಅಹಮದ್‌ 
4 ಡಾ:ಮುಸ್ತರಿಬಾನು ಮುಂಬಡ್ತಿ ಸಾಮಾನ್ಯ 06-10-53 22-07-81 14-02-2000 | 14-02-2000 
5 ಡಾ:ಸೈಯದ್‌ ಸೈಫುದ್ದೀನ್‌ ಮುಂಬಡ್ತಿ ಸಾಮಾನ್ಯ 16-03-57 19-07-81 05-01-2002 | 05-01-2002 
ಖಾಲಿದ್‌ 
6 ಡಾ:ಶಕೀಲಾ ಬಾನು ಮುಂಬಡ್ತಿ ಸಾಮಾನ್ಯ 02-05-60 07-12-85 19-06-2005 | 19-06-2005 
7 ಡಾ:ಜಿಯಾವುದ್ದೀನ್‌ ಎಸ್‌. ಮುಂಬಡ್ತಿ ಸಾಮಾನ್ಯ 07-12-57 21-07-81 19-06-2005 | 19-06-2005 
8 ಡಾ:ಅನೀಸ್‌ ಅಹಮದ್‌ ಮುಂಬಡ್ತಿ ಸಾಮಾನ್ಯ 01-06-57 09-12-85 24-03-2011 24-03-2011 
9 ಡಾ: ಸಿ.ಜಿಲಾನಿ ಮುಂಬಡ್ತಿ ಸಾಮಾನ್ಯ 04-05-61 07-12-85 24-03-2011 24-03-2011 
10 | ಡಾ: ಎ.ಎಂ.ಮಹಮದ್‌ ಮುಂಬಡ್ತಿ ಸಾಮಾನ್ಯ 09-8-53 08-01-86 24-03-2011 24-03-2011 
ಖಲೀಲುಲ್ಲಾ ಷರೀಪ್‌ 
1] ಡಾ: ಎಂ.ಎನ್‌.ಮಲ್ಲೇಶಗೌಡ ಮುಂಬಡ್ತಿ ಸಾಮಾನ್ಯ 07-06-59 08-01-86 24-03-2011 24-03-2011 
12 | ಡಾ: ಶಾಹಿನಾ ಬೇಗಂ ಮುಂಬಡ್ತಿ ಸಾಮಾನ್ಯ 12-01-59 03-08-87 24-03-2011 24-03-2011 
13 (ಡಾ: ಸಲ್ಮಾ ಬಾನು ಮುಂಬಡ್ತಿ ಸಾಮಾನ್ಯ 12-01-61 04-02-91 24-3-2011 24-03-2011 
ಕೆ.ಎನ್‌.ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ಪಿ.ಆರ್‌. 867 


(ಭಾರತೀಯ ವೈದ್ಯ ಪದ್ಧತಿ ಮತ್ತು ಪಸ್ವೀರ) 
[A) ಂ ಸ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ:ಆಕುಕ 173 ಪಿಟಿಡಿ 2012, ಬೆಂಗಳೂರು, ದಿನಾಂಕ:29-06--2012 


ಆಯುಷ್‌ ಇಲಾಖೆಯಲ್ಲಿ ದಿನಾಂಕ: 1.2012ರಲ್ಲಿರುವಂತೆ ಸಹಾಯಕ ಪ್ರಾಧ್ಯಾಪಕ (ಆಯುರ್ವೇದ) ವೃಂದದ ತಾತ್ಕಾಲಿಕ ಜ್ಯೇಷ್ಠತಾ 


ಪಟ್ಟಿಯನ್ನು ಅನುಬಂಧದಲ್ಲಿರುವಂತೆ 


ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಪ್ರಕಟಿಸಲಾಗುತ್ತಿದ್ದು, ಈ ಬಗ್ಗೆ ಬಾಧಿತರಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ ಒಂದು ತಿಂಗಳ ಒಳಗಾಗಿ, ತಮ್ಮ ಆಕ್ಷೇಪಣೆಗಳನ್ನು ಪೂರಕ ದಾಖಲಾತಿಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ವೈದ್ಯಕೀಯ 
ಶಿಕ್ಷಣ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಧಾನಸೌಧ, ಬೆಂಗಳೂರು-। ಇವರಿಗೆ ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬಂದಂತಹ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 


ಕೆ.ಎನ್‌.ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


(ಭಾರತೀಯ ವೈದ್ಯ ಪದ್ಧತಿ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 





೫ ೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ದಿನಾಂಕ:01-01-2012 ರಲ್ಲಿರುವಂತೆ ಸಹಾಯಕ ಪ್ರಾಧ್ಯಾಪಕರು (ಆಯುರ್ವೇದ) ವೃಂದದವರ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 











ನೇಮಕಾತಿ/ 
ನೇರ 
ಸೇವೆಗೆ ಸಾರವಾಡ ಜೇಷ್ಠತೆಗೆ 
ಕ ನೇಮಕಾತಿ/ ಮುಂಬಡ್ತಿ 
ವೈದ್ಯರ ಹೆಸರು ಮೀಸಲಾತಿ ಜನ್ಮ ಸೇರಿದ ನೈಜವಾದ ಷರಾ 
ಸಂ. ಮುಂಬಡ್ತಿ/ ಹೊಂದಿದ 
/ ವರ್ಗ ದಿನಾಂಕ ದಿನಾಂಕ ಅರ್ಹತಾ 
ಇತರೆ ದಿನಾಂಕ 
ದಿನಾಂಕ 
1 2 3 4 5 6 7 8 9 
1 ಡಾ: ಆರ್‌. ಸಿ. ಮುಂಬಡ್ತಿ ಪ. ಜಾತಿ 20-04-74 08-12-04 11-7-2011 11-7-2011 


ಮೈತ್ರೇಯಿ 





2 ಡಾ: ವೈ. ಎಸ್‌. ಜಾನಕಿ ಮುಂಬಡ್ತಿ ಪ. ಪಂಗಡ 02-11-73 16-06-06 | 11-7-2011 11-17-2011 









































3 ಡಾ: ಮಮತಾ ಆಚಾರ್ಯ| ಮುಂಬಡ್ತಿ ಸಾಮಾನ್ಯ 25-11-72 13-10-06 | 11-7-2011 11-17-2011 
4 ಡಾ: ಶ್ಯಾಮ್‌ಕಿಶೋರ್‌ ಮುಂಬಡ್ತಿ ಸಾಮಾನ್ಯ 15-05-63 13-10-06 | 11-7-2011 11-17-2011 
ಸಿ೦ಗ್‌ 
೨ ಡಾ: ಶ್ರೀವತ್ಸ ಮುಂಬಡ್ತಿ ಸಾಮಾನ್ಯ 16-03-74 13-10-06 | 11-7-2011 11-17-2011 
ಕೆ.ಎನ್‌.ಹರಿಣಿಯಮ್ಮ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಇಲಾಖೆ, 
ಪಿ.ಆರ್‌. 868 (ಭಾರತೀಯ ವೈದ್ಯ ಪದ್ಧತಿ ಮತ್ತು ಪಸ್ವೀರ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆಕುಕ 177 ಪಿಟಿಡಿ 2012, ಬೆ೦ಗಳೂರು, ದಿನಾಂಕ:22-06-2012 


ಆಯುಷ್‌ ಇಲಾಖೆಯಲ್ಲಿ ದಿನಾಂಕ:1.1.2012ರಲ್ಲಿರುವಂತೆ ಪ್ರಾಧ್ಯಾಪಕರು (ಹೋಮಿಯೋಪತಿ) ವೃಂದದ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು 
ಅನುಬ೦ಧದಲ್ಲಿರುವಂತೆ ಪ್ರಕಟಿಸಲಾಗುತ್ತಿದ್ದು, ಈ ಬಗ್ಗೆ ಬಾಧಿತರಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 
ಒಂದು ತಿಂಗಳ ಒಳಗಾಗಿ, ತಮ್ಮ ಆಕ್ಷೇಪಣೆಗಳನ್ನು ಪೂರಕ ದಾಖಲಾತಿಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ವೈದ್ಯಕೀಯ ಶಿಕ್ಷಣ) ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಧಾನಸೌಧ, ಬೆಂಗಳೂರು-। ಇವರಿಗೆ ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬಂದಂತಹ ಆಕ್ಷೇಪಣೆಗಳನ್ನು 


ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎನ್‌.ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಇಲಾಖೆ, 
(ಭಾರತೀಯ ವೈದ್ಯ ಪದ್ಧತಿ) 





ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ 


೫೨೪೫ 





ದಿನಾಂಕ: 01-01-2012 ರಲ್ಲಿರುವಂತೆ ಆಯುಷ್‌ ಇಲಾಖೆಯ ಪ್ರಾಧ್ಯಾಪಕರು (ಹೋಮಿಯೋಪತಿ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟ. 







































































ನೇರ ನೈಜವಾಗಿ ನೇಮಕಾತಿ/ಜೇಷ್ಠ 
ಕ ನೇಮಕಾತಿ/ ಮೀಸಲಾತಿ / ಸೇವೆಗೆ ಸೇರಿದ ಮುಂಬಡಿ ತೆಗೆ ನೈಜವಾದ 
ವೈದ್ಯರ ಹೆಸರು ಜನ್ನ ದಿನಾಂಕ Ki 
ಸಂ. ಮುಂಬಡ್ತಿ/ ವರ್ಗ 5 ದಿನಾಂಕ ಹೊಂದಿದ ಅರ್ಹತಾ 
ಇತರೆ ದಿನಾಂಕ ದಿನಾಂಕ 
1 2 3 4 ವ್ರ 6 7 8 
1 ಡಾ:ನಾರಾಯಣ ಮುಂಬಡ್ತಿ ಸಾಮಾನ್ಯ 13-02-56 15-05-92 04-03-99 04-03-99 
ಸಿ.ದೇಶಪಾಂಡೆ 
2 ಡಾ:ಸಂಧ್ಯಾ ಮುಂಬಡ್ತಿ ಸಾಮಾನ್ಯ 23-02-60 14-05-92 08-03-2004 | 08-03-2004 
ಕೆ.ಮಣ್ಣೂರ್‌ 
[5] 
3 ಡಾ:ಮುನೀರ್‌ ಮುಂಬಡ್ತಿ ಸಾಮಾನ್ಯ 02-09-63 17-01-92 09-03-2004 | 09-03-2004 
ಅಹಮದ್‌ ಆರ್‌. 
4 ಡಾ:ಉಷಾ ಎನ್‌. ಮುಂಬಡ್ತಿ ಸಾಮಾನ್ಯ 04-07-061 07-05-92 14-02-2005 14-02-2005 
5 ಡಾ:ಜಡ್‌.ಎಂ.ಎಲ್‌.ಹ ಮುಂಬಡ್ತಿ ಸಾಮಾನ್ಯ 11-10-57 06-05-92 14-02-2005 14-02-2005 
ಸನ್‌ 
6 ಡಾ:ಬಿ.ಎಲ್‌.ಅಶ್ವಥಕು ಮುಂಬಡ್ತಿ ಸಾಮಾನ್ಯ 10-10-58 16-05-92 11-02-2005 11-02-2005 
ಮಾರ್‌ 
1 ಡಾ:ವಿ.ಗುರುಪ್ರಸಾದ್‌ ಮುಂಬಡ್ತಿ ಪ.ಜಾತಿ 25-06-64 08-05-92 11-02-2005 11-02-2005 
8 ಡಾ:ಡಿ.ದಾಸಪ್ಪ ಮುಂಬಡ್ತಿ ಪ.ಜಾತಿ 22-06-56 08-05-92 27-05-2005 | 27-05-2005 
9 ಡಾ:ಶ್ರೀಪಾದ ಹೆಗಡೆ ಮುಂಬಡ್ತಿ ಸಾಮಾನ್ಯ 23-01-59 07-05-92 02-12-2005 02-12-2005 
10 | ಡಾ:ಪಕಾಶ್‌ ಕುಮಾರ್‌ ಮುಂಬಡ್ತಿ ಸಾಮಾನ್ಯ 20-07-60 27-10-86 15-09-2006 15-09-2006 
11 | ಡಾ:ಉಷಾ.ಸಿ. ಮುಂಬಡ್ತಿ ಸಾಮಾನ್ಯ 16-4-66 25-11-97 11-07-2011 11-07-2011 
12 ಡಾಃಕೆ.ರಾಜೇಶ್ವರಿ ಮುಂಬಡ್ತಿ ಪ.ಜಾತಿ 06-05-65 27-11-97 11-07-2011 11-07-2011 
ಕೆ.ಎನ್‌.ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಇಲಾಖೆ, 
ಪಿ.ಆರ್‌. 902 (ಭಾರತೀಯ ವೈದ್ಯ ಪದ್ಧತಿ ಮತ್ತು ಪಸ್ವೀರ) 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ ಆಂಜನೇಯ ದೇವಸ್ಥಾನ ಎದುರು, ವಿದ್ಯಾನಗರ ದಾವಣಗೆರೆ 
ಅವರ ಕಛೇರಿಯ ನಡವಳಿಗಳು 
ವಿಷಯ: ಸಮಾಪನೆಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ದುಗ್ಗಾವತಿ, ಹರಪನಹಳ್ಳಿ-ತಾ: ದಾವಣಗೆರೆ- 
ಜಿಲ್ಲೆ. ಇದರ ನೋಂದಣಿಯನ್ನು ರದ್ದು ಪಡಿಸುವ ಕುರಿತು. 
ಉಲ್ಲೇಖ: 1. ಈ ಕಛೇರಿ ಆದೇಶ ಸಂಖ್ಯೆ :ಡಿಆರ್‌/ಡಿವಿಜಿ/ಎಡಿಎಂ/ಸಮಾಪನೆ/ಸಿಆರ್‌-46/2000-01 ದಿನಾ೦ಕ: 12-06-2001. 
2. ಸಮಾಪನಾಧಿಕಾರಿಗಳು, ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ದುಗ್ಗಾವತಿ, ಹರಪನಹಳ್ಳಿ-ತಾ, ಹಾಗೂ 
ಮಾರ್ಗವಿಸ್ತರಣಾಧಿಕಾರಿಗಳು ಶಿಮೂಲ್‌, ಇವರ ಪತ್ರ ಸಂ:- ದಿನಾಂಕ: 18-06-2012. 
ಪ್ರಸ್ತಾವನೆ : 


ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ದುಗ್ಗಾವತಿ, ಹರಪನಹಳ್ಳಿ-ತಾ: ದಾವಣಗೆರೆ- ಜಿಲ್ಲೆ. ಈ ಸಹಕಾರ ಸಂಘವು ನೋಂದಣಿ 
ಸಂಖ್ಯೆ :ಎಆರ್‌-23/13282/1985-86 ದಿನಾಂಕ: 17-06-1986 ರಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರನ್ವಯ ನೋಂದಣಿಯಾಗಿರುತ್ತದೆ. 





೫೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು 
ಭಾವಿಸಿ, ಉಲ್ಲೇಖ(1)ರಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ, ಇವರು ದಿನಾಂಕ 12-06-2001ರ ಆದೇಶದಲ್ಲಿ ಸಮಾಪನೆಗೊಳಿಸಿ 
ಮಾರ್ಗವಿಸ್ತರಣಾಧಿಕಾರಿಗಳು, ಶಿಮೂಲ್‌, ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಸದರಿ ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕ್‌ 
ಮಟ್ಟಕ್ಕಿಂತ ಕಡಿಮೆ ಮಟ್ಟದ್ದಾಗಿರುತ್ತದೆ. ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ ಆಢಾವೆ ಪತ್ರಿಕೆಯನ್ನು 
ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಉಲ್ಲೇಖ (2)ರ ರೀತ್ಯಾ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ 
ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ 
ಸಂಖ್ಯೆ : ಡಿಆರ್‌ /ಡಿವಿಜಿ/ಸಮಾಪನೆ/ನೋಸಂರ/ಸಿಆರ್‌-46/2000-01, ದಿನಾಂಕ : 27-06-2012. 


ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ಹಾಗೂ ಸರ್ಕಾರದ ಅಧಿಸೂಚನೆ 
ಸಂ:ಸಿಓ/139/ಸಿಎಲ್‌ಎಂ/2010, ದಿನಾಂಕ : 17-2-2011ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪ 
ನಿಬಂಧಕರು, ಗುರುಸ್ವಾಮಿ, ಆದ ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ದುಗ್ಗಾವತಿ, ಹರಪನಹಳ್ಳಿ-ತಾ: ದಾವಣಗೆರೆ- 
ಜಿಲ್ಲೆ. ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ 
ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು ಭಾವಿಸಲ್ಪಡತಕ್ಕದ್ದು, ಹಾಗೂ ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33(ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಹರಪನಹಳ್ಳಿ ಇವರ ಕಚೇರಿಯಲ್ಲಿಡಲು ಆದೇಶಿಸಿದೆ. 


ಈ ಆದೇಶವನ್ನು ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ : 27-06-2012ರಂದು ಹೊರಡಿಸಲಾಗಿದೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು 
ಪಿ.ಆರ್‌. 1057 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ ಆಂಜನೇಯ ದೇವಸ್ಥಾನ ಎದುರು, ವಿದ್ಯಾನಗರ ದಾವಣಗೆರೆ 
ಅವರ ಕಛೇರಿಯ ನಡವಳಿಗಳು, 


ವಿಷಯ: ಸಮಾಪನೆಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಹಾಲೇಹಳ್ಳಿ, ಜಗಳೂರು-ತಾ:, ದಾವಣಗೆರೆ- 
ಜಿಲ್ಲೆ. ಇದರ ನೋಂದಣಿಯನ್ನು ರದ್ದು ಪಡಿಸುವ ಕುರಿತು. 


ಉಲ್ಲೇಖ: 1. ಈ ಕಛೇರಿ ಆದೇಶ ಸಂಖ್ಯೆ :ಡಿಆರ್‌/ಡಿವಿಜಿ/ಎಲ್‌ಕ್ಯೂಡಿ/ಸಿಆರ್‌-34/2006-07 ದಿನಾಂಕ: 22-12-2006. ಮತ್ತು 
ದಿನಾಂಕ: 29-11-2010. 
2. ಸಮಾಪನಾಧಿಕಾರಿಗಳು, ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹಾಲೇಹಳ್ಳಿ, ಜಗಳೂರು-ತಾ:. ಹಾಗೂ 
ನಿರೀಕ್ಷಕರು. ಸಹಕಾರ ಅಭಿವೃದ್ಧಿ ಅಧಿಕಾರಿ ಕಚೇರಿ, ಜಗಳೂರು ಇವರ ಪತ್ರ ಸಂ:- ದಿನಾಂಕ: 15-06-2012. 
ಪ್ರಸ್ತಾವನೆ : 
ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹಾಲೇಹಳ್ಳಿ, ಜಗಳೂರು-ತಾ: ದಾವಣಗೆರೆ- ಜಿಲ್ಲೆ. ಈ ಸಹಕಾರ ಸಂಘವು ನೋಂದಣಿ 
ಸಂಖ್ಯೆ :ಸನಿ-31/ಆರ್‌ಜಿಎನ್‌/20052/1994-95 ದಿನಾಂಕ: 20-03-1996 ರಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರನ್ವಯ 
ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ(1)ರಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು ದಾವಣಗೆರೆ, ಇವರು ದಿನಾಂಕ 22-12-2006ರ 
ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ, ಜಗಳೂರು, ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದ್ದು, ನಂತರ 
ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ದಿನಾಂಕ:29-11-2010ರ ಈ ಕಛೇರಿ ಆದೇಶದಲ್ಲಿ ಸಹಕಾರ ಸಂಘಗಳ 
ನಿರೀಕ್ಷಕರು, ಸಹಕಾರ ಅಭಿವೃದ್ಧಿ ಅಧಿಕಾರಿ ಕಚೇರಿ ಜಗಳೂರು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಸದರಿ ಸಂಘದ 
ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ಮಟ್ಟದಾಗಿರುತ್ತದೆ. ಸಮಾಪನಾಧಿಕಾರಿಗಳು ಸ೦ಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ 
ಆಢಾವೆ ಪತ್ರಿಕೆಯನ್ನು ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಉಲ್ಲೇಖ (2)ರ ರೀತ್ಯಾ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು 
ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೪೭ 





ಆದೇಶ 
ಸಂಖ್ಯೆ : ಡಿಆರ್‌/ಡಿವಿಜಿ/ಸಮಾಪನೆ/ನೋಸಂರ/ಸಿಆರ್‌-34/2096-07, ದಿನಾಂಕ : 27-06-2012. 


ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ಹಾಗೂ ಸರ್ಕಾರದ ಅಧಿಸೂಚನೆ 
ಸಂ:ಸಿಓ/139/ಸಿಎಲ್‌ಎಂ/2010, ದಿನಾಂಕ : 17-2-2011ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪ 
ನಿಬಂಧಕರು, ಗುರುಸ್ವಾಮಿ, ಆದ ನಾನು ಸಮಾಪನೆಗೊ೦ಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹಾಲೇಹಳ್ಳಿ, ಜಗಳೂರು-ತಾ:, ದಾವಣಗೆರೆ- 
ಜಿಲ್ಲೆ. ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ 
ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು ಭಾವಿಸಲ್ಪಡತಕ್ಕದ್ದು, ಹಾಗೂ ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33(ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಹರಪನಹಳ್ಳಿ ಇವರ ಕಚೇರಿಯಲ್ಲಿಡಲು ಆದೇಶಿಸಿದೆ. 


ಈ ಆದೇಶವನ್ನು ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ಅಂದರೆ ದಿನಾಂಕ : 27-06-2012ರಂದು ಹೊರಡಿಸಲಾಗಿದೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು 
ಪಿ.ಆರ್‌. 1058 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


PROCEEDINGS OF THE ASSISTANT COMMISSIONER OF COMMERCIAL TAXES 
LOCAL VAT OFFICE-200, SHESHADRI BUILDING, DEWANS ROAD, MYSORE, DATED: 07-07-2012. 


Present: 5. Tejasvini, Asst. Commr of Comml Taxes, LVO-200, Mysore. 


Sub: Loss of one 'H' Form in the case of M/s. Giri Stones (೧) Ltd. No.293-B, KIADB Industrial Area, 
Hebbal, Mysore-16-Tin 29540239790. 


Ref : Letter of M/s. Giri Stones (P) Ltd. dated: 29-5-2012. 


Preamble: 


M/s. Giri Stones (P) Ltd. No.293-B, KIADB Industrial Area, Hebbal, Mysore-16 is a registered dealer borne on the files of 
this office bearing TIN 29540239790. The dealer in his letter cited at reference above has intimated that one ‘'H’ Form bearing No. 
F/1-283140 amounting to Rs. 18,68,360-00. Which was issued to M/s. Indu Granites, No.39, Anna Nagar, Pallapalayam (PO), 
Kanjikovil (Via) Erode-638116 has been lost in the custody of selling dealer i.e. M/s. Indu Granites, No.39, Anna Nagar, 
Pallapalayam (PO), Kanjikovil (Via) Erode. 


Accordingly, the selling dealer M/s. Indu Granites, No.39, Anna Nagar, Pallapalayam (PO), Kanjikovil (Via) Erode have 
made complaint to the Jurisdictional Police Officer, executed indemnity bond in Form-G in favour of Govt. as laid down under Rule 
12(2) and 12(9) of the CST Act, 1956 and also produced paper cuttings for having published in local paper and requested this office 


to issue duplicate 'H' Forms and also to be treat the above lost 'H’' Form to be invalid, Hence, this order. 
ORDER NO.ACCT/LVO-200/CR-3/2011-12. DATED: 07-07-2012. 


In view of the circumstances as explained above, the said 'H' Form bearing No.F/1-283140 amounting Rs. 18,68,360-00 
issued to M/s. Indu Granites, No.39, Anna Nagar, Pallapalayam (PO), Kanjikovil (Via) Erode has been treated as invalid with 
immediate effect. 

Asst. Commissioner of Commercial Taxes. 
LVO-200, Mysore. 


OFFICE OF THE ACCT,LVO-200, MYSORE. 
Notification Authority under Rule 6(1) of the CST *(Karnataka) Rules, 1957 


By virtue of the provisions of Rule 12(2) of the CST (R & T) Rules 1957, it is hereby notified for general information that 


the declarations in Form-H shown below is declared to be lost in custody of selling dealer and also be invalid. 












































ಜ೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 
Number | Name & Address of ಹ್‌ 
ಕ ಶಿ egistration 
(including | the dealer to whom 3 The address 
de No of | certificate Date of Whether 
code No of | 6001878000 form/s of the dealer R Kk 
5. | yeclarati No. of the issue of lost/ emarks 
| 601818110೧ | 19/26 issued by the PN | to whom the ಹ ಲ ಸ 
೦. ealer under orms by stolen 
form lost/ department with ಜಟ declaration/s ಜಃ ಟೆ (5.) 
ct, e dealer estroye 
destroyed/ date of '೦' forms is/are sent ಚ 
1956 
stolen) issued 
1 2 3 4 5 6 7 8 
1 F/1-283140 M/s. Giri Stones (P) 29540239790 M/s. Indu 10/07/2007 Lost 1868360 
Ltd. No.293-B, KIADB Granites, No.39, 
Industrial Area, Hebbal Anna Nagar, 
Mysore Pallapalayam 
(PO), Kanjikovil 
(Via) Erode 
Asst. Commissioner of Commercial Taxes. 
P.R. 934 LVO-200, Mysore. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಬಿ.ಎಲ್‌.ಗೌಡ ಲೇಔಟ್‌, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ವಿಷಯ: ಸಮಾಪನೆಗೊಂಡಿರುವ ಐಮಂಗಲ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ. ಹಿರಿಯೂರು ಸಂಘವನ್ನು 
ಪುನಃಶ್ಚೇತನಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿಯ ಆದೇಶದ ಸಂಖ್ಯೆ :ಡಿಆರ್‌ಡಿ/ಡಿಡಿಎಸ್‌/ಎಲ್‌ಕ್ಯೂಡಿ/ಸಿಆರ್‌/58/1997-98 ದಿನಾಂಕ: 13-07-1998. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರ ಸಂಖ್ಯೆ : 
ಸನಿ30/ಸಮಾಪನೆ/ಸಿಆರ್‌/2011-12/868 ದಿನಾಂಕ: 31-03-2012. 
ಪ್ರಸ್ತಾವನೆ : 


ಸಮಾಪನೆಗೊಂಡಿರುವ ಐಮಂಗಲ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ, ಹಿರಿಯೂರು ಸಹಕಾರ ಸಂಘವನ್ನು ಉಲ್ಲೇಖ (0) ರ 
ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹಿರಿಯೂರು ಇವರನ್ನು ಸಮಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. 
ಸದರಿಯವರು ಸಮಾಪನಾಧಿಕಾರಿಯಾಗಿ ಸಂಘದ ಪ್ರಭಾರ ವಹಿಸಿಕೊಂಡಿರುತ್ತಾರೆ. ನಂತರ ಸದರಿ ಸಂಘದ 25 ಸದಸ್ಯರು ದಿನಾಂಕ: 12-12-2011 
ರಂದು ಸಭೆ ನಡೆಸಿ ಸಂಘವು ಸ್ವಂತ ಕಟ್ಟಡ ಹೊಂದಿದ್ದು, ಚಿತ್ರದುರ್ಗ ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ ಒಕ್ಕೂಟದೊಂದಿಗೆ ವ್ಯವಹರಿಸಲು ಹಾಗೂ 
ಸದಸ್ಯರಿಗೆ ಉತ್ತಮ ಬೀಜ, ಗೊಬ್ಬರ ಮತ್ತು ಅಡಿಗೆ ಎಣ್ಣೆಯನ್ನು ಒಕ್ಕೂಟದಿಂದ ತರಿಸಿ ಮಾರಾಟ ಮಾಡುವುದಾಗಿ ಹಾಗೂ ಉಪನಿಯಮಗಳ ರೀತ್ಯಾ 
3 ವರ್ಷಕ್ಕೆ ತಯಾರಿಸಿರುವ ಕ್ರಿಯಾ ಯೋಜನೆ ಅನ್ವಯ ಕಾರ್ಯನಿರ್ವಹಿಸುವುದಾಗಿ ತೀರ್ಮಾನಕೈಗೊಂಡಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಸಂಘವನ್ನು 
ಪುನಃಶ್ಚೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿರುವುದಾಗಿ ಸಂಘದ ಸಮಾಪನಾಧಿಕಾರಿ ವರದಿ ಮಾಡಿದ ಮೇರೆಗೆ ಉಲ್ಲೇಖ (2)ರನ್ವಯ 
ಚಿತ್ರದುರ್ಗ ಉಪವಿಭಾಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸದರಿ ಸಂಘವನ್ನು ಪುನಃಶ್ಚೇತನಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಈ 
ಹಿನ್ನೆಲೆಯಲ್ಲಿ ಸದರಿ ಸಹಕಾರ ಸಂಘವನ್ನು ಪುನಃಶ್ಚೇತನಗೊಳಿಸಲು ತೀರ್ಮಾನಿಸಿ ಈ ಕೆಳಕಂಡ ಷರತ್ತು ವಿಧಿಸಿ ಆದೇಶ ನೀಡಲಾಗಿದೆ. 

ಆದೇಶ 
ನಂ/ಡಿಆರ್‌ಡಿ/ಎಲ್‌ಕ್ಯೂಡಿ/ಸಿಆರ್‌/19/2012-13, ದಿನಾಂಕ: 28-06-2012 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) ರನ್ವಯ ಹಾಗೂ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ/39/ಸಿಎಲ್‌ಎ೦/2010, ಬೆಂಗಳೂರು ದಿನಾಂಕ: 17-2-2011ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೪೯ 





ಎಂ.ಡಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಐಮಂಗಲ ಎಣ್ಣೆ ಬೀಜ ಬೆಳೆಗಾರರ 
ಸಹಕಾರ ಸಂಘ ನಿ, ಹಿರಿಯೂರು ಇದನ್ನು ಉಲ್ಲೇಖ («1ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಆದೇಶವನ್ನು ರದ್ದುಪಡಿಸಿ ಸಂಘದ 
ಪುನಃಶ್ನೇತನಕ್ಕೆ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 

ಸಹಕಾರಿ ಕಾಯ್ದೆ 1959 ಮತ್ತು ನಿಯಮ 14 ರ ಪ್ರಕಾರ ಮುಂದಿನ 5 ಸಹಕಾರ ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಸದಸ್ಯರನ್ನು 
ಆಯ್ಕೆ ಮಾಡಲು ಚುನಾವಣಾಧಿಕಾರಿಯಾಗಿ ಶ್ರೀ ಎಸ್‌. ಮಹಮದ್‌ ಯೂನಸ್ಸ್‌ ಪರ್ವಿಸ್‌, ದ್ವಿ.ದ.ಸ. ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರನ್ನು ನೇಮಿಸಲಾಗಿದೆ. 


ಷರತ್ತುಗಳು:- 

1. ಸಂಘಕ್ಕೆ ಪೂರ್ಣ ಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ 
ಮತ್ತು ಸಂಘದ ಉಪ ನಿಯಮಗಳನ್ವಯ ನಡೆಸಿಕೊಂಡು ಹೋಗತಕ್ಕದ್ದು. 

2. ಸಂಘವು ಸಲ್ಲಿಸಿರುವ 3 ವರ್ಷದ ಕ್ರಿಯಾಯೋಜನೆ ರೀತ್ಯಾ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಂಘದ ಅಭಿವೃದ್ಧಿಗೆ 
ಕ್ರಮವಿಡುವುದು. ತಪ್ಪಿದಲ್ಲಿ ಸಂಘವನ್ನು ಪುನಃ ಸಮಾಪನೆಗೊಳಿಸಲಾಗುವುದು. 

3. ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕ್ರಮವಿಡುವುದು. 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 28-06-2012 ರಂದು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು 
ಪಿ.ಆರ್‌. 860 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಇವರ ಕಛೇರಿ. 
ನಂ: ಡಿಆರ್‌ಡಿ/ ಸಮಾಪನೆ/ಸಿಆರ್‌/10/2012-13, ದಿನಾಂಕ: 29-06-2012. 


ವಿಷಯ: ಸ್ಥಗಿತಗೊಂಡಿರುವ ಮೊಳಕಾಲ್ಮೂರು ಟೌನ್‌ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ, ಮೊಳಕಾಲ್ಮೂರು 
ತಾಲ್ಲೂಕು ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ 
ಸಮಾಪನೆಗೊಳಿಸುವ ಬಗ್ಗೆ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರ ಸಂಖ್ಯೆ : ಸನಿ:30/ಸಮಾಪನೆ/ಸಿಆರ್‌/30/ 
ಸಮಾಪನೆ/ಸಿಆರ್‌/77/2009-10 ದಿನಾಂಕ: 01-03-2010. 
2. ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ದಿನಾಂಕ: 14-02-2012. 
3. ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮೊಳಕಾಲ್ಲೂರು ಇವರ ಪತ್ರ ಸಂಖ್ಯೆ /ಸಅಅ/ಮೊ/ಸಮಾಪನೆ/2012-13 
ದಿನಾಂಕ: 07-06-2012. 
ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ ಚಿತ್ರದುರ್ಗ ಇವರು ಉಲ್ಲೇಖ («0ರಲ್ಲಿ ಕಾಣೀಸಿದ ಪ್ರಸ್ತಾವನೆ 
ಪ್ರಕಾರ ಮೊಳಕಾಲ್ಮೂರು ಟೌನ್‌ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ. ಮೊಳಕಾಲ್ಮೂರು ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ : 
ಸನಿ30/208/1940-41 ದಿನಾಂಕ: 10-06-1941 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ 
ಆಡಳಿತ ಮಂಡಳಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸದರಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರಲ್ಲಿ ನೋಟೀಸನ್ನು ಸಂಘದ 
ಆಡಳಿತ ಮಂಡಳಿ ಸದಸ್ಯರಿಗೆ ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಉಲ್ಲೇಖ (3) 
ರಲ್ಲಿ ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಆದಾಗ್ಯೂ ಅವರು ಸದರಿ ಸಂಘದ ಆಡಳಿತ ಮಂಡಳಿ ಸದಸ್ಯರುಗಳು ಯಾವುದೇ ಸಮಜಾಯಿಷಿ ಅಥವಾ 
ಪ್ರತಿಕ್ರಿಯೆಯನ್ನು ನೀಡದೆ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. 
ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು 
ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಂಘವನ್ನು ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು 


ಹೊರಡಿಸಲಾಗಿದೆ. 


ಜ೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಆದೇಶ 
ನಂ/ಡಿಆರ್‌ಡಿ/ಎಲ್‌ಕ್ಯೂಡಿ/ಸಿಆರ್‌/10/2912-13, ದಿನಾಂಕ: 228-06-2012 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಒ/201/ಸಿಎಲ್‌ಎಂ/2010, ಬೆಂಗಳೂರು ದಿನಾಂಕ : 17-2-2011ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ 
ಎಂ.ಡಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ ಸ್ಥಗಿತಗೊಂಡಿರುವ ಮೊಳಕಾಲ್ಮೂರು ಟೌನ್‌ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ. ಮೊಳಕಾಲ್ಮೂರು ತಾಲ್ಲೂಕು ಇದನ್ನು 
ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73 (1 ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮೊಳಕಾಲ್ಮೂರು ತಾಲ್ಲೂಕು 
ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು 
ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959ರ ಕಲಂ 73(1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 29-06-2012 ರಂದು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು 
ಪಿ.ಆರ್‌. 901 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION 
UNDER SECTION 59(4) OF THE KARNATAKA VALUE ADDED TAX ACT, 2003. 


Sub: KVAT Act, 2003 - Clarification under Section 59(4) regarding the rate of tax applicable on 


‘Bio-gas - reg. 
Ref: Application dated: 05-06-2012 of M/s. Siddapur Distilleries Limited, Dharwad. TIN No.-29120241476. 


In the application cited above of M/s. Siddapur Distilleries Limited, 1° Floor, 2° Block, “SUKRUT” Building, Opp. K.C. 
Park Main Gate, P.B. Road, Dharwad-580008 has sought clarification regarding the rate of tax applicable on ‘Bio-gas”. 


2. Section 59(4) of the Karnataka Value Added Tax Act , 2003 empowers the Commissioner of Commercial Taxes to 
clarify the rate of tax payable under the Act, if he considers it necessary or expedient so to do, for the purpose of maintaining 
uniformity in the work of assessments and collection of revenue. It is examined and found that the clarification requested by the 
petitioner is within the scope of the aforesaid provision and it is necessary that the clarification be issued for the purpose of 


maintaining uniformity in the work of assessments and collection of revenue. 
3. Hence the following clarification is issued. 
CLARIFICATION NO.CLR.CR.46/12-13, DATED 24-07-2012 
It is clarified that ‘ Bio - gas’ is liable to tax at 14% under Section 4(1)(b) of the Karnataka Value Added Tax Act,2003. 


YOGENDRA TRIPATHI, 
Commissioner of Commercial Taxes, 


P.R. 1035 (Karnataka), Bangalore 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION 
UNDER SECTION 59(4) OF THE KARNATAKA VALUE ADDED TAX ACT, 2003. 


Sub: KVATAct,2003 - Clarification under Section 59(4) regarding the rate of tax applicable 


on ‘Chilli powder’ - reg. 


Ref: Application dated: 01-06-2012 of M/s. Asha Trading Co., Mangalore. TIN-29620065146. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೫೧ 





In the application cited above of M/s. Asha Trading Co., D.No.10-17-842/1, Bunder, Mangalore, has sought 


clarification regarding the rate of tax applicable on ‘Chilli Powder. 


2. Section 59(4) of the Karnataka Value Added Tax Act , 2003 empowers the Commissioner of Commercial Taxes to 
clarify the rate of tax payable under the Act, if he considers it necessary or expedient so to do, for the purpose of maintaining 
uniformity in the work of assessments and collection of revenue. It is examined and found that the clarification requested by the 
petitioner is within the scope of the aforesaid provision and it is necessary that the clarification be issued for the purpose of 


maintaining uniformity in the work of assessments and collection of revenue. 
3. Hence the following clarification is issued. 
CLARIFICATION NO.CLR.CR.42/12-13, DATED 25-07-2012 


It is clarified that " Chilli Powder’ is liable to tax at 2% in terms of the Notification Ill No. FD 57 CSL 2012 dated: 
31.03.2012 issued under section 4(3) of the Karnataka Value Added Tax Act,2003. 


YOGENDRA TRIPATHI, 
Commissioner of Commercial Taxes, 


P.R. 1033 (Karnataka), Bangalore 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION 
UNDER SECTION 59(4) OF THE KARNATAKA VALUE ADDED TAX ACT, 2003. 


Sub: KVAT Act, 2003 - Clarification under Section 59(4) regarding the rate of tax applicable 
on ‘Steel Wire Re-inforced PVC Hose Pipes - reg. 


Ref: Application dated: 04-05-2012 of M/s. Hallmark Polymers Private Ltd., Bangalore. TIN No.-29640618811. 


In the application cited above of M/s. Hallmark Polymers Private Limited, No.6, Pete Channappa Industrial Estate, 
Khata No.83, Sajjepalya, Kamakshipalya Main Road, Bangalore-560079 has sought clarification regarding the rate of tax 


applicable on ‘Steel Wire Re-inforced Hose Pipes’. 


2. Section 59(4) of the Karnataka Value Added Tax Act , 2003 empowers the Commissioner of Commercial Taxes to 
clarify the rate of tax payable under the Act, if he considers it necessary or expedient so to do, for the purpose of maintaining 
uniformity in the work of assessments and collection of revenue. |! 15 examined and found that the clarification requested by the 
petitioner is within the scope of the aforesaid provision and it is necessary that the clarification be issued for the purpose of 


maintaining uniformity in the work of assessments and collection of revenue. 
3. Hence the following clarification is issued. 
CLARIFICATION NO.CLR.CR.26/12-13, DATED 25-07-2012 


It is clarified that ‘Steel wire Re-inforced PVC Hose pipes’ are liable to tax at 14% under Section 4(1)(b) of the Karnataka 


Value Added Tax Act,2003. 


YOGENDRA TRIPATHI, 
Commissioner of Commercial Taxes, 


P.R. 1031 (Karnataka), Bangalore 


೫೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION 
UNDER SECTION 59(4) OF THE KARNATAKA VALUE ADDED TAX ACT, 2003. 


Sub: KVATAct,2003 - Clarification under Section 59(4) regarding the rate of tax applicable 
on certain goods-reg., 
Ref: Application dated:12.04.2012 of M/s.Taiffur Trading Pvt. Lid. Bangalore-560045 TIN:29670808284. 

In the application cited above of M/s. Taiffur Trading Pvt. Ltd., No.764-A, 1° floor, 9" Cross, 5" Block, HBR Layout, 
Nagawara Main Road, Bangalore-560045, has sought clarification regarding the rate of tax applicable on ‘Turmeric powder, chilli 
powder, & Dhaniya powder. 

2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to 
clarify the rate of tax payable under the Act, if he considers it necessary or expedient so to do, for the purpose of maintaining 
uniformity in the work of assessments and collection of revenue. |! is examined and found that the clarification requested by the 
petitioner is within the scope of the aforesaid provision and it is necessary that the clarification be issued for the purpose of 


maintaining uniformity in the work of assessments and collection of revenue. 


3. Hence the following clarification is issued. 


CLARIFICATION NO.CLR.CR.15/12-13, DATED: 25.07.2012 





51.110. Goods Rate of tax/Section 





1 Haldi/Turmeric powder 5% as per SINo.89 of the Third Schedule to the 
Karmataka Value Added Tax Act,2003. 





2 Chilli / Mirchi powder 2% as per Notification 11 No. FD 57 CSL 2012 
dated:31.03.2012 





3 Dhaniya / Corriander powder 5% as per SINo.89 of the Third Schedule to the 
Karnataka Value Added Tax Act, 2003. 

















YOGENDRA TRIPATHI, 
Commissioner of Commercial Taxes, 


P.R. 1032 (Karnataka), Bangalore 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION 
UNDER SECTION 59(4) OF THE KARNATAKA VALUE ADDED TAX ACT, 2003. 


Sub: KVAT Act, 2003 - Clarification under Section 59(4) on supply of food to companies 


under composition scheme - reg. 
Ref: Application dated:15-06-2012 of M/s. S. K.Catering, Bangalore. TIN:29450659995. 


In the application cited above, Ms. S.K. Catering, No.45-43/1, 4" Cross, Veerappa Reddy Layout, Hosur Road, 
Electronic City post, Bangalore-560100 has sought clarification regarding the rate of tax applicable on supply of food to companies 


under composition scheme. 


2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to 
clarify the rate of tax payable under the Act, if he considers it necessary or expedient so to do, for the purpose of maintaining 


uniformity in the work of assessments and collection of revenue. It 15 examined and found that the clarification requested by the 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೫೩ 





petitioner is within the scope of the aforesaid provision and it is necessary that the clarification be issued for the purpose of 


maintaining uniformity in the work of assessments and collection of revenue. 
3. Hence the following clarification is issued. 
CLARIFICATION NO.CLR.CR.52/12-13, DATED 24-07-2012 


It is clarified that a caterer or hotelier who has opted for composition of tax under Section 15(1) of the Karnataka Value 
Added Tax Act, 2003 is liable to pay by way of composition an amount at the rate of 4% on his total turnover relating to supply of 


articles of food in terms of the Notification No.FD 116 CSL 2006(13) dated 31-03-2006. 


YOGENDRA TRIPATHI, 
Commissioner of Commercial Taxes, 


P.R. 1034 (Karnataka), Bangalore 


ಪ್ರಾಧೀಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳ ನ್ಯಾಯಾಲಯ, ತುಮಕೂರು ವಿಭಾಗ, ತುಮಕೂರು. 


ಉಪ ಸ್ಥಿತರು: ಶ್ರೀ ಉಪೇಂದ್ರ ಪ್ರತಾಪ್‌ ಸಿಂಗ್‌, ಭಾ.ಅ.ಸೇ., ಪ್ರಾಧೀಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ತುಮಕೂರು ವಿಭಾಗ, ತುಮಕೂರು. 
ನಂ.ಎ3(71(ಎ)/ಅಮೋ/ಸಿಆರ್‌.54/2009-10, ದಿನಾಂಕ 19-02-2011. 


1) ಫಿರ್ಯಾದುದಾರರು 1) ಶ್ರೀ ಎಸ್‌.ಮಹೇಶ್‌ಕುಮಾರ್‌, ಪೋಲೀಸ್‌ ವೃತ್ತ ನಿರೀಕ್ಷಕರು, ಶಿರಾ ಗ್ರಾಮಾಂತರ ವೃತ್ತ ಶಿರಾ 
2) ಶ್ರೀ ಬಿ.ಜೆ. ಕುಮಾರಸ್ವಾಮಿ, ಅರಕ್ಷಕ ಉಪ ನಿರೀಕ್ಷಕರು, ಪಟ್ಟನಾಯಕನಹಳ್ಳಿ ಪೋಲೀಸ್‌ ಠಾಣೆ, 


2) ಎದುರುದಾರರು ನಿರ್ದೇಶಕರು, ರಹೀಂ ಸಿಲ್ಫ್‌ ಮಿಲ್ಸ್‌ ಪೈ.ಲಿ. ಹ್ಯಾರೋಟವರ್‌, ನಂ.8, 2 ಪ್ಲೋರ್‌, ಲಾಲ್‌ಬಾಗ್‌ ರಸ್ತೆ, 
ಬೆಂಗಳೂರು-27 


ಪ್ರಕರಣದ ಹಿನ್ನೆಲೆ:- 


ದಿನಾಂಕ 26-07-2009 ರಂದು ಪಟ್ಟನಾಯಕನಹಳ್ಳಿ ಕ್ರಾಸ್‌ ಬಳಿ, ಪೋಲೀಸ್‌ ವೃತ್ತ ನಿರೀಕ್ಷಕರು, ಶಿರಾ ಗ್ರಾಮಾಂತರ ವೃತ್ತ ಹಾಗೂ 
ಅರಕ್ಷಕ ಉಪ ನಿರೀಕ್ಷಕರು, ಪಟ್ನಾಯಕನಹಳ್ಳಿ. ಪೋಲೀಸ್‌ ಠಾಣೆ ಇವರ ಇತರೆ ಸಿಬ್ಬಂದಿಗಳೊಡನೆ ಪಟ್ನಾಯಕನಹಳ್ಳಿ ಕ್ರಾಸ್‌ ಬಳಿ, ಬೆಳಗ್ಗೆ ಸುಮಾರು 
9.00 ಗಂಟೆ ಸಮಯದಲ್ಲಿ ಸಿರಾ ಕಡೆಯಿಂದ ಅಮರಾಪುರ ರಸ್ತೆಯ ಪಟ್ನಾಯಕನಹಳ್ಳಿ ಕ್ರಾಸ್‌ನಲ್ಲಿ ಟಯೋಟಾ ೦೧55174 ಎಂಬ ವಾಹನದ ಸಂಖ್ಯೆ 
ಕೆ.ಎ-01ಪ.6742 ವಾಹನವೊಂದನ್ನು ಕಂಡು ತಡೆದು ವಾಹನವನ್ನು ಸುತ್ತುವರಿದು ಪರಿಶೀಲಿಸಿ ನೋಡಲಾಗಿ ವಾಹನದ ಒಳಗಡೆ ಹಿಂಭಾಗದ ಸೀಟಿನ 
ಕೆಳಗೆ ಹಾಗೂ ಡಿಕ್ಕಿಯಲ್ಲಿ ಶ್ರೀಗಂದದ ತುಂಡುಗಳನ್ನು ತುಂಬಿರುವುದು ಕಂಡುಬಂದು ಸದರಿ ಸ್ಥಳದಲ್ಲಿದ್ದ ಆಸಾಮಿಗಳನ್ನು ನಮ್ಮ ಸಿಬ್ಬಂದಿಗಳು 
ಹಿಡಿದುಕೊಂಡು ಸ್ಥಳವನ್ನು ಪರಿಶೀಲಿಸಿ ನೋಡಲಾಗಿ ಸುಮಾರು 337 ಕೆ.ಜಿ. ಶ್ರೀಗಂಧದ ತುಂಡುಗಳು ಹಾಗೂ 2 ಲಕ್ಷ ನಗದು ಮತ್ತು 1 ಬೆಡ್‌ಶೀಟ್‌ 
ತುಂಬಿರುವುದು ಕಂಡುಬಂತು. ಹಾಗೂ ಸದರಿ ವಾಹನದಲ್ಲಿ ಒಟ್ಟು 185 ಶ್ರೀಗಂದದ ತುಂಡುಗಳಿದ್ದವು. 


ವಾಹನದಲ್ಲಿ ಎರಡು ಲಕ್ಷ ರೂಗಳು ಹಾಗೂ ಒಂದು ಬೆಡ್‌ಶೀಟ್‌ ಸಹ ಇದ್ದವು. ವಾಹನದ ಸಂಖ್ಯೆ-ಕೆ.01-ಪಿ.6742 ಆಗಿದ್ದು, ಸದರಿ 
ಅರಣ್ಯಮೊಕದ್ದಮೆಗೆ ಸಂಬಂದಿಸಿದಂತೆ ದಿನಾಂಕ 26-07-2009 ರಂದೇ ಪ್ರಥಮ ಮಾಹಿತಿ ವರದಿ ನಂ.0428902 ನ್ನು ಕರ್ನಾಟಕ ಅರಣ್ಯ ಕಾಯಿದೆ 
1963ರ ಸೆಕ್ಟನ್‌ 86, 87, 7ಎ) ಹಾಗೂ ಅರಣ್ಯ ನಿಯಮ 1969ರ ಸೆಕ್ಟನ್‌ 379 ಮತ್ತು 34 ಐಪಿಸಿ ರಡಿ ಕೇಸು ದಾಖಲಿಸಿ ಸಂಬಂದಿಸಿದ 
ಆಸಾಮಿಗಳನ್ನು ನ್ಯಾಯಾಂಗ ಬಂದನಕ್ಕೆ ಒಪ್ಪಿಸಿ ವಾಹನ ಹಾಗೂ ವಾಹನದಲ್ಲಿದ್ದ ಮುದ್ದೆ ಮಾಲು ಬೆಡ್‌ಶೀಟ್‌ ಹಾಗೂ ನಗದು ರೂ. 2.00 ಲಕ್ಷ 
ಸಮೇತ ಪ್ರಾಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ತುಮಕೂರು ರವರ ಸಮಕ್ಷಮ ಮುಂದಿನ ಕ್ರಮಕ್ಕಾಗಿ ವಲಯ ಅರಣ್ಯಾಧಿಕಾರಿ, 
ಶಿರಾ ವಲಯ ಇವರ ವಶಕ್ಕೆ ಒಪ್ಪಿಸಲಾಯಿತು. 


ಪೋಲೀಸ್‌ ವೃತ್ತ ನಿರೀಕ್ಷಕರು, ಶಿರಾ ಗ್ರಾಮಾಂತರ ವೃತ್ತ, ರವರು ಸಲ್ಲಿಸಿದ ಮೇಲ್ಕಂಡ ಅರಣ್ಯ ಅಪರಾಧ ಪ್ರಕರಣ ನಂ.54/2009 ದಿನಾಂಕ 
26-07-2009 ರ ದಾಖಲೆಗಳನ್ನು ಪರಿಶೀಲಿಸಿ ಸದರಿ ಪ್ರಕರಣವನ್ನು 71(ಎ) ರಡಿ ತನಿಖೆ ನಡೆಸಲು ಸದರಿ ವಾಹನ ನಂ.ಕೆಎ-01-6742ರ ಮಾಲೀಕರ 
ವಿಳಾಸವನ್ನು ತಿಳಿಯುವ ಸಲುವಾಗಿ ಒದಗಿಸಿದ ಆರ್‌.ಸಿ. ಬುಕ್‌ 'ಬಿ' ರಿಜಿಸ್ಟರ್‌ ಎಕ್ಸ್‌ಟ್ರಾಕ್ಟ್‌ನ್ನು ಪರಿಶೀಲಿಸಿದ್ದು, ಸದರಿ ವಾಹನದ ಮಾಲೀಕರು 
ನಿರ್ದೇಶಕರು, ರಹೀಂ ಸಿಲ್ಕ್‌ ಮಿಲ್ಸ್‌ ಪ್ರೈಲಿ, ಹ್ಯಾರೋ ಟವರ್‌, ನಂ.8 2ನೇ ಪ್ಲೋರ್‌, ಲಾಲ್‌ಬಾಗ್‌ ರಸ್ತೆ ಬೆಂಗಳೂರು-27 ಎಂದು ತಿಳಿದುಬಂದಿತು. 
ಈ ಮದ್ಯೆ ವಾಹನದ ಮಾಲೀಕರು ಯಾರೂ ಸಹ ಸದರಿ ವಾಹನ ನಂ.ಕೆಎ.01-ಪಿ.6742 ಅನ್ನು ಮಧ್ಯಂತರ ವಶಕ್ಕೆ ನೀಡುವಂತೆ ಕೋರಿ, 
ಈ ನ್ಯಾಯಾಲಯದಲ್ಲಿ ವಕಾಲತ್ತು ಸಲ್ಲಿಸಿರುವುದಿಲ್ಲ. ವಿಚಾರಣೆ ಬಗ್ಗೆ ದಿನಾಂಕ 23-11-2010 ರಂದು, 07-12-2010 ರಂದು 14-12-2010 ರಂದು 
11-01-2010 ರಂದು, 18-01-2011 ರಂದು, 01-02-2011 ರಂದು ಹಾಗೂ 19-02-2011 ರಂದು ವಾಹನ ಮಾಲೀಕರಿಗೆ ನೋಟೀಸ್‌ ಜಾರಿ 


೫೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಮಾಡಿದ್ದು, 20-11-2010 ರಂದು ಹಾಗೂ 03-12-2010 ರಂದು ಮತ್ತು 08-12-2010 ರಂದು ನೋಟೀಸ್‌ ಪಡೆದಿದ್ದು, ಸ್ವೀಕೃತಿ ಪತ್ರ ಬಂದಿರುತ್ತದೆ. 
ಆದರೆ ವಿಚಾರಣೆಗೆ ವಾಹನ ಮಾಲೀಕರು ಹಾಜರಾಗಿರುವುದಿಲ್ಲ. ಮೊಕದ್ದಮೆ ಬಗ್ಗೆ ದಿನಾಂಕ 19-02-2011 ರಂದು ಮಧ್ಯಾಹ್ನ 3.00 ಗಂಟೆಗೆ 
ವಿಚಾರಣೆಯನ್ನು ಇಡಲಾಗಿತ್ತು. ವಿಚಾರಣೆ ಸಂದರ್ಭದಲ್ಲಿ ಸಹಾಯಕ ಅಭಿಯೋಜಕ ನಿರ್ದೇಶಕರು, ತುಮಕೂರು ರವರು ಅರಣ್ಯ ಕಾಯ್ದೆ 
ವಿರುದ್ದವಾಗಿ ಅರಣ್ಯ ಅಪರಾಧವೆಸಗಲು ಉಪಯೋಗಿಸಲ್ಪಟ್ಟಿರುವ ವಾಹನ ನಂ.ಕೆ.ಎ-01ಪಿ.6742 ಅನ್ನು ಅರಣ್ಯ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಸಿ 
ಕೊಂಡಿರುವುದು ಲಭ್ಯವಿರುವ ಕಡತಗಳಂತೆ ಸಾಭೀತಾಗಿರುವುದರಿಂದ ಹಾಗೂ ವಾಹನ ಮಾಲೀಕರಾಗಲಿ ಅಥವಾ ಇವರ ಪರ ವಕೀಲರಾಗಲೀ 
ಹಾಜರಾಗದಿರುವುದರಿಂದ ಎಕ್ಸ್‌ ಪಾರ್ಟಿ ಎಂದು ನ್ಯಾಯಾಲಯದಲ್ಲಿ ತೀರ್ಮಾನಿಸಿ ಸಹಾಯಕ ಅಭಿಯೋಜಕ ನಿರ್ದೇಶಕರ ಸಲಹೆ ಮೇರೆಗೆ ಆದೇಶ 
ಹೊರಡಿಸಲು ತೀರ್ಮಾನಿಸಲಾಯಿತು. 


ಸದರಿ ಅರಣ್ಯ ಅಪರಾಧ ಪ್ರಕರಣಕ್ಕೆ ಸಂಬಂದಿಸಿದಂತೆ ಪಿರ್ಯಾದುದಾರರಾದ ಪ್ರಾಸಿಕ್ಕೂಷನ್ನಿನ ಸಾಕ್ಷಿ 1 (ಪಿಡಬ್ಲ್ಯೂ-2) ಆದ 
ಶ್ರೀ ಬಿ.ಜಿ. ಕುಮಾರಸ್ವಾಮಿ, ಅರಕ್ಷಕ ಉಪ ನಿರೀಕ್ಷಕರು, ಪಟ್ನಾಯಕನಹಳ್ಳಿ ಪೋಲೀಸ್‌ ಠಾಣೆ, ರವರು ದಿನಾಂಕ 19-02-2011 ರಂದು ಇಲಾಖೆ ಪರ 
1 ಸಾಕ್ಷಿಯನ್ನು ವಿಚಾರಣೆ ಮಾಡಲಾಗಿದೆ. ಹಾಗೂ 5 ನಿಶಾನೆಗಳನ್ನು ಗುರುತಿಸಲಾಗಿದೆ. ಮತ್ತು 2 ಮುದ್ದೇ ಮಾಲುಗಳನ್ನು ಗುರುತಿಸಲಾಗಿದೆ. 


ಇಲಾಖೆ ಪರವಾಗಿ Aರ್ಛP ಯವರ ವಾದವನ್ನು ಆಲಿಸಲಾಗಿದೆ ಮತ್ತು ವಾಹನದ ಮಾಲೀಕರ ಪರವಾಗಿ ಅವರ ಪರ ವಕೀಲರಾಗಲೀ 
ಅಥವಾ ವಾಹನ ಮಾಲೀಕರಾಗಲೀ ನ್ಯಾಯಾಲಯಕ್ಕೆ ಹಾಜರಾಗಿರುವುದಿಲ್ಲ ಮತ್ತು ಪ್ರಕರಣದಲ್ಲಿ ಅಮಾನತ್ತಾಗಿರುವ ವಾಹನವನ್ನು ಮುಟ್ಟುಗೋಲು 
ಹಾಕಿಕೊಳ್ಳಲು ಅಭಿಯೋಜನದ ಪರ ತಮ್ಮ ಪ್ರಕರಣವನ್ನು ರುಜುವಾತು ಪಡಿಸಿರುತ್ತಾರೆಯೇ? 


ಉತ್ತರ: ರುಜುವಾತು ಪಡಿಸಿರುತ್ತಾರೆ. 
ಆದೇಶಕ್ಕೆ ಕಾರಣಗಳು: 


ಮೇಲೆ ತಿಳಿಸಿರುವ ಪ್ರಕರಣದ ಸಂಕ್ಷಿಪ್ತ ವಿವರಗಳನ್ನು ಮತ್ತು ದಾಖಲೆಗಳನ್ನು ಪರಿಶೀಲಿಸಲಾಗಿದೆ, ಇಲಾಖೆಯ ಪರವಾಗಿ ಹಾಜರು 
ಪಡಿಸಲಾಗಿರುವ ಸಾಕ್ಷಿದಾರರ ಹೇಳಿಕೆಗಳು ಮತ್ತು ದಾಖಲೆಗಳು ಅಮಾನತ್ತಾದ ವಾಹನವನ್ನು ಮತ್ತು ಮುದ್ದೇ ಮಾಲುಗಳನ್ನು ಮುಟ್ಟುಗೋಲು 
ಹಾಕಿಕೊಳ್ಳಲು ಸಮರ್ಥನೀಯವಾಗಿರುತ್ತದೆ. 


1... ಅಭಿಯೋಜನದ ಪರ ವಿಚಾರಣೆಯಾದ ಪ್ರಾಸಿಕ್ಯೂಶನ್‌ 2ನೇ ಸಾಕ್ಷಿ ಶ್ರೀ ಬಿ.ಜಿ. ಕುಮಾರ್‌ ಸ್ವಾಮಿ ಪಿ.ಎಸ್‌.ಐ. ಪಟ್ನಾಯಕನಹಳ್ಳಿ ಪೋಲೀಸ್‌ 
ಠಾಣೆ ಶಿರಾ ತಾಲ್ಲೂಕು ಇವರು ಈ ಪ್ರಾಧಿಕಾರದ ಮುಂದೆ ಸಾಕ್ಷಿ ನುಡಿಯುತ್ತಾ ಪಟ್ನಾಯಕನಹಳ್ಳಿ ಕ್ರಾಸ ಬಳಿ ದಿನಾಂಕ: 26-07-2009ರಂದು 
ಅಕ್ರಮವಾಗಿ ಶ್ರೀ ಗಂಧದ ತುಂಡುಗಳನ್ನು ಸಾಗಿಸುತ್ತಿದ್ದ ವಾಹನವನ್ನು ತಡೆದು ವಿಚಾರಿಸಿದಾಗ ಸದರಿ ಶ್ರೀ ಗಂಧದವನ್ನು ಸಾಗಿಸಲು ಯಾವುದೇ 
ಪರವಾನಗಿ ಇರದೇ ಇದ್ದುದರಿಂದ ಟಯೋಟಾ ೦5574. ವಾಹನ ಸಂಖ್ಯೆ: ಕೆ.ಎ.-01-ಪಿ-6742 ವಾಹನವನ್ನು ಮತ್ತು ಅದರಲ್ಲಿದ್ದ ಶ್ರೀ ಗಂಧದ 
ತುಂಡುಗಳನ್ನು ಅವುಗಳ ಉದ್ದ ಅಳತೆಗಳನ್ನು ಪಟ್ಟಿ ಮಾಡಿ ಅದರಲ್ಲಿದ್ದ 2 ಲಕ್ಷ ನಗದನ್ನು ಮತ್ತು ಬೆಡ್‌ಶೀಟ್‌ನ್ನು ಅಮಾನತ್ತು 
ಮಾಡಿಕೊಳ್ಳಲಾಯಿತು. ಎಂದು ಸಾಕ್ಷಿ ನುಡಿದಿರುತ್ತಾರೆ ಮತ್ತು ವಾಹನ ರಹದಾರಿ ಇಲ್ಲದೆ 185 ಶ್ರೀ ಗಂಧದ ತುಂಡುಗಳನ್ನು ಕಡಿದು ಸಾಗಿಸುತ್ತಿದ್ದ 
ಟಿಯೋಟಾ ವಾಹನವನ್ನು ಮಹಜರ್‌ ಮೂಲಕ ಅಮಾನತ್ತು ಮಾಡಿಕೊಳ್ಳಲಾಗಿದೆ. ಮತ್ತು ಶ್ರೀ ಗಂಧದ ತುಂಡುಗಳ ಅಳತೆ ಪಟ್ಟಗಳನ್ನು ನಿಶಾನೆ 
1ರಿಂದ 185ರ ವರೆಗೆ ಓ ಯಿಂದ ಓ ಎಂದು ಗುರುತಿಸಲಾಗಿದೆ. ವಾಹನವನ್ನು ನಿಶಾನೆ ಪ ಎಂದು ಗುರುತಿಸಲಾಗಿದೆ, ತನಿಖೆ ಕೈಗೊಂಡ 
ಪಿ.ಎಸ್‌.ಐ. ಪಟ್ನಾಯಕನಹಳ್ಳಿ ಪ್ರಾಸಿಕ್ಯೂಶನ್‌ ಸಾಕ್ಷಿ 2 ಅನ್ನು ವಿಚಾರಣೆ ಮಾಡಲಾಗಿದ್ದು ಅವರಿಗೂ ಸಹ ವಿವರವಾದ ವಿಚಾರಣೆ ಮಾಡಲಾಗಿದೆ. 


ವಿಚಾರಣೆ ಕಾಲದಲ್ಲಿ ಹಾಜರುಪಡಿಸಿರುವ ಸಾಕ್ಷಾಧಾರಗಳನ್ನು ಹಾಗೂ ಸಾಕ್ಷಿದಾರರ ಹೇಳಿಕೆಗಳನ್ನು ಕರ್ನಾಟಕ ಅರಣ್ಯ ಕಾಯ್ದೆ ಅನ್ವಯ 
ಪರಿಗಣಿಸಿದಲ್ಲಿ ಸದರಿ ವಾಹನದಲ್ಲಿ ಯಾವುದೇ ರಹದಾರಿ ಇಲ್ಲದೇ, 185 ಶ್ರೀ ಗಂಧದ ತುಂಡುಗಳನ್ನು ಸಾಗಿಸುತ್ತಿದ್ದ ಬಗ್ಗೆ ಸ್ಪಷ್ಟವಾದ 
ಸಾಕ್ಷಾಧಾರಗಳು ಕಂಡುಬರುತ್ತವೆ. 


ವಾಹನ ಮಾಲೀಕರ ಪರವಾಗಿ ವಕೀಲರಾಗಲಿ ಅಥವಾ ಮಾಲೀಕರಾಗಲೀ ಯಾರೂ ಸಹ ನ್ಯಾಯಾಲಯಕ್ಕೆ ಹಾಜರಾಗಿರುವುದಿಲ್ಲ ಅವರು 
ತೆಗೆದುಕೊಂಡ ನಿಲುವು ಮತ್ತು ವಿಚಾರಣೆಯಲ್ಲಿನ ಅಂಶಗಳು ಅಭಿಯೋಜನದ ಪರವಾಗಿ ಮಾಡಲಾಗಿರುವ ಸಾಕ್ಷಧಾರಗಳನ್ನು ನಂಬದೆ ಇರಲು 
ಕಾರಣಗಳಾಗಲಾರವು, ಕಲಂ 80 ಅರಣ್ಯ ಕಾಯ್ದೆ ಅಡಿಯಲ್ಲಿ ತಿಳಿಸಲಾಗಿರುವ ಪೂರ್ವ ಗ್ರಹಿಕೆ (Presumtiಂn) ಪ್ರಕಾರ ಎಲ್ಲಾ ಅರಣ್ಯ ವಸ್ತುಗಳು 
ಸರ್ಕಾರದ ಆಸ್ತಿಯಾಗಿರುತ್ತವೆ. ಅದಕ್ಕೆ ವಿರುದ್ಧವಾದ ಅಂಶಗಳನ್ನು ರುಜುವಾತು ಪಡಿಸುವವರೆಗೂ ಆ ವಸ್ತುಗಳು ಸರ್ಕಾರದ ಆಸ್ತಿಯೆಂದು 
ಗಹಿಸಬೇಕಾಗಿರುತ್ತದೆ, ಅದಕ್ಕೆ ವಿರುದ್ದವಾದ ಅಂಶಗಳನ್ನು ರುಜುವಾತು ಪಡಿಸುವುದು ಆರೋಪಿಯ ಜವಾಬ್ದಾರಿಯಾಗಿರುತ್ತದೆ. ಈ ಪ್ರಕರಣದಲ್ಲಿ 
ವಾಹನದ ಮಾಲೀಕರು ಹಾಜರಾಗಿಅಂತಹ ಯಾವುದೇ ಅಂಶವನ್ನು ರುಜುವಾತು ಪಡಿಸಿರುವುದಿಲ್ಲ ಮತ್ತು ಸದರಿ ವಸ್ತುಗಳನ್ನು ಕ್ರಮಬದ್ಧವಾದ 
ರಹದಾರಿಯ ಮೂಲಕ ಸಾಗಿಸಲಾಗುತ್ತಿತ್ತು. ಎನ್ನುವುದನ್ನು ರುಜುವಾತು ಪಡಿಸುವುದು ಆರೋಪಿಯ ಅಥವಾ ವಾಹನ ಮಾಲೀಕರ 
ಜವಾಬ್ದಾರಿಯಾಗಿರುತ್ತದೆ. 


ಈ ಬಗ್ಗೆ ಕರ್ನಾಟಕ ಉಚ್ಚನ್ಯಾಯಾಲಯವು 1989 (1) Kar LJ 454 ILR-1989 Kar Page No 687ರಲ್ಲಿ ಆಯಾಜ್‌ ಅಹ್ಮದ್‌ 1/6 
State of Kamataka ಉಲ್ಲೇಖಿತ ತೀರ್ಪಿನಲ್ಲಿ ತಿಳಿಸಿರುವಂತೆ ವಾಹನದ ಮಾಲೀಕರು ತನ್ನ ವಾಹನದಲ್ಲಿ ಅಕ್ರಮವಾಗಿ ಯಾವುದೇ ಅರಣ್ಯ 
ವಸ್ತುಗಳನ್ನು ಸಾಗಿಸದಂತೆ ಮುಂಜಾಗ್ರತೆ ತೆಗೆದುಕೊಂಡಿರುವ ಬಗ್ಗೆ ಮತ್ತು ಸದರಿಯವರು ಅಂತಹ ಪ್ರಕರಣದ ಬಗ್ಗೆ ತನಗೆ ಮಾಹಿತಿ 
ಇರಲಿಲ್ಲ ಮತ್ತು ತಾನು ಅದರಲ್ಲಿ ಯಾವುದೇ ಬಾಗಿಅಲ್ಲ ಎನ್ನುದನ್ನು ರುಜುವಾತು ಪಡಿಸುವ ಜವಾಬ್ದಾರಿ ಅವರ ಮೇಲಿರುತ್ತದೆ ಸದರಿ 
ವಾಹನವು ಮುಟ್ಟುಗೋಲು ಹಾಕಿಕೊಳ್ಳಲು ಯಾವುದೇ ಕಾರಣ ಇಲ್ಲ ಎನ್ನುವುದನ್ನು ವಾಹನ ಮಾಲೀಕರು ಹಾಜರಾಗಿ ತೋರಿಸಿರುವುದಿಲ್ಲ 
ಮತ್ತು ರುಜುವಾತು ಪಡಿಸಿಲ್ಲ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೨೫೫ 





ಮೇಲೆ ಹೇಳಿದ ಉಲ್ಲೇಖಿತ ತೀರ್ಪಿನಲ್ಲಿ ಅವಲೋಕಿಸಿರುವ ಅಂಶವನ್ನು ಕರ್ನಾಟಕ ಉಚ್ಚನ್ಯಾಯಾಲಯವು ಈ ಹಿಂದೆ ಪ್ರಕಟಿಸಲಾದ 
ತೀರ್ಪು ರಮೇಶ್‌ ದೀಕ್ಷತ್‌ '//5 State of Karnataka 1987 (2) kar, LJ, SHN, 278 Page no. & ILR 1985 Kar 2571 ತೀರ್ಪಿನಲ್ಲಿಯೂ 
ಸಹ ಅಭಿಪ್ರಾಯ ವ್ಯಕ್ತ ಪಡಿಸಿರುತ್ತಾರೆ, ಈ ಅಭಿಪ್ರಾಯದ ಅನುಗುಣವಾಗಿ ಮಾಹನದ ಮಾಲೀಕರು ವಿಚಾರಣಾ ಕಾಲದಲ್ಲಿ ಹಾಜರಾಗಿ ತಮ್ಮ 
ವಾಹನವು ಅಂತಹ ಕೃತ್ಯಗಳಲ್ಲಿ ಭಾಗವಹಿಸಿರುವುದಿಲ್ಲ ಎಂದು ರುಜುವಾತು ಪಡಿಸಿರುವುದಿಲ್ಲ. ಅಭಿಯೋಜನದ ಪರವಾಗಿ ಸಾಕ್ಷಿದಾರರಿಗೆ 
ಮಾಡಲಾಗಿರುವ ವಿಚಾರಣೆಯಲ್ಲಿ ಅಂತಹ ಯಾವುದೇ ಅಂಶಗಳಾಗಲೀ, ಪ್ರಯತ್ನಗಳಾಗಲೀ ಕಂಡು ಬಂದಿರುವುದಿಲ್ಲ. ಅಭಿಯೋಜನದ ಪರ 
ವಿಚಾರಿಸಲಾದ ಸಾಕ್ಷಿದಾರರ ಹೇಳಿಕೆಗಳಿಂದ ವಾಹನವು ಯಾವುದೇ ರಹದಾರಿ ಇಲ್ಲದೆ 185 ಶ್ರೀಗಂಧದ ತುಂಡುಗಳನ್ನು ಕಡಿದು ನಾಟಾಗಳನ್ನು 
ಸಾಗಿಸಲಾಗುತ್ತಿತ್ತು. ಎನ್ನುವ ಬಗ್ಗೆ ಸ್ಪಷ್ಟವಾಗಿ ರುಜುವಾತು ಪಡಿಸುತ್ತವೆ. 


ಆದ್ದರಿಂದ ಸದರಿ ವಾಹನವನ್ನು ಮುಟ್ಟುಗೊಲು ಹಾಕಿಕೊಳ್ಳಲು ಆದೇಶ ಮಾಡಬೇಕಾಗುತ್ತದೆ. 


ಆದೇಶ 

ಮೇಲೆ ಹೇಳಿದ ಕಾರಣಗಳಿಗೋಸ್ಕರ ಮತ್ತು ವಸ್ತುಸ್ಥಿತಿ ಹಾಗೂ ದಾಖಲೆಗಳನ್ನು ಆಧರಿಸಿ ಶ್ರೀ ಉಪೇಂದ್ರ ಪ್ರತಾಪ್‌ ಸಿಂಗ್‌ ಬಾ.ಅ.ಸೇ. 
ಪ್ರಾಧೀಕೃತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ತುಮಕೂರು ವಿಭಾಗ, ತುಮಕೂರು ಆದ ನನ್ನಿಂದ ಕರ್ನಾಟಕ ಅರಣ್ಯ ಕಾಯ್ದೆ 
1963 71 (ಎ) 2ರಿಂದ 7(ಜಿ) ಪಕಾರ ಅಪರಾಧ ಸಂಖ್ಯೆ ಎತ: 71 (ಎ) ಅ.ಮೊ. ಸಿಆರ್‌./54/2009-10ರಲ್ಲಿ ಬಾಗಿಯಾಗಿದ್ದ ಟಯೋಟಾ CಔRESTA 
ವಾಹನ ಸಂಖ್ಯೆಕೆಎ-01-ಪಿ-6742 ಅನ್ನು ವಾಹನದ ಮಾಲೀಕರಾದ ನಿರ್ದೇಶಕರು ರಹೀಂ ಸಿಲ್ಕಮಿಲ್ಸ್‌ ಪ್ರೈ.ಲೀ. ಹ್ಯಾರೋಟವರ್‌ ನಂ. 8, 2ನೇ 
ಪ್ಲೋರ್‌, ಲಾಲಾಬಾಗ್‌ ರಸ್ತೆ, ಬೆಂಗಳೂರು-27, ರವರು ವಾಹನದಲ್ಲಿದ್ದ 337 ಕೆ.ಜಿ, ಶ್ರೀ ಗಂಧದ 185 ತುಂಡುಗಳನ್ನು ಹಾಗೂ 2 ಲಕ್ಷ ನಗದನ್ನು 
ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶಿಸಲಾಗಿದೆ.. ಕೃತ್ಯಕ್ಕೆ ಬಳಸಿದ ವಾಹನವು ಪ್ರಕರಣದಲ್ಲಿ ಬಾಗಿಯಾಗಿರುತ್ತದೆ, ಎ೦ದು ಸ್ಪಷ್ಟವಾಗಿ 
ಕಂಡುಬಂದಿರುವುದರಿಂದ ಸದರಿ ವಾಹನವನ್ನು ಸರ್ಕಾರದ ಪರವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ವಾಹನವು ಹಾಲಿ ಇರುವ ಸ್ಥಳದ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ವಾಹನದ ಅಮಾನತ್ತು ಪ್ರಕ್ರಿಯೆಯಲ್ಲಿ ಸಹಕರಿಸಲು ಕೋರಲು ಹಾಗೂ ಅದೇ ರೀತಿ ಸಂಬಂಧ ಪಟ್ಟ ಶ್ರೀ ಗಂಧದ 
ತುಂಡುಗಳನ್ನು ಹಾಗೂ ನಗದನ್ನು ಇಲಾಖಾ ನಿಯಮಾನುಸಾರ ಇಲಾಖಾ ವಶಕ್ಕೆ ತೆಗೆದುಕೊಳ್ಳಲು ಆದೇಶಿಸಲಾಗಿದೆ. 

ಈ ವಾಹನವು ಎಲ್ಲಾ ಖಣ ಭಾರಗಳಿಂದ ಮುಕ್ತವಾಗಿದೆ ಎಂದು ಸದರಿ ಆದೇಶವನ್ನು ನನ್ನ ಉಕ್ತ ಲೇಖನದಂತೆ ಬೆರಳಚ್ಚುಗಾರರು ಸಿದ್ದ 
ಪಡಿಸಿದ ನಂತರ ಪರಿಶೀಲನೆ ಮಾಡಿ ನ್ಯಾಯಾಲಯದಲ್ಲಿ ಈ ದಿನ ಅಂದರೆ ದಿನಾಂಕ: 19-02-2011ರಂದು ನನ್ನ ಸಹಿ ಹಾಗೂ ಮುದ್ರೆಯೊಂದಿಗೆ 
ಆದೇಶ ಹೊರಡಿಸಲಾಗಿದೆ. 

ಪ್ರಾದೀಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ತುಮಕೂರು ವಿಭಾಗ, ತುಮಕೂರು. 
ಅನುಬಂಧ 


1)  ಅಭಿಯೋಜನದ ಪರ ವಿಚಾರಣೆ ಮಾಡಲಾದ ಸಾಕ್ಷಿಗಳುಃ 
ಪ್ರಸಾ-2 ಶ್ರೀ ಬಿ.ಜಿ. ಕುಮಾರಸ್ವಾಮಿ ಅರಕ್ಷಕ, ಉಪ ನಿರೀಕ್ಷಕರು, ಪಟ್ನಾಯಕನಹಳ್ಳಿ, ಪೋಲೀಸ್‌ ಠಾಣೆ, ಶಿರಾ ತಾಲ್ಲೂಕು. 


2) ಅಭಿಯೋಜನದ ಪರ ಗುರ್ತಿಸಿಕೊಂಡ ದಾಖಲೆಗಳುಃ 
ನಿಶಾನೆ 1) ಪ್ರಥಮ ಮಾಹಿತಿ ವರದಿ 
2. ಮಹಜರ್‌ 
3. ಸೀಜರ್‌ ರಿಪೋರ್ಟ್‌ 


4. ತನಿಖಾ ವರದಿ. 


3) ಅಭಿಯೋಜನದ ಪರ ಗುರ್ತಿಸಿಕೊಂಡ ಮುದ್ದೆ ಮಾಲುಗಳು 
1. MO1ವಾಹನ ಸಂಖ್ಯೆ: ಬಿಳಿ ಬಣ್ಣದ ಟಯೋಟಾ CಔE$STA ಕಾರು ನಂ. ಕೆಎ.-01-ಪಿ-6742 
2. 337 ಕೆಜಿ ಶ್ರೀಗಂಧದ 185 ತುಂಡುಗಳು. 
3. 2 ಲಕ್ಷ ನಗದು. 
ಪ್ರಾದೀಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ತುಮಕೂರು ವಿಭಾಗ, ತುಮಕೂರು. 


೫೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





i fle Pri AS PE 111 ₹ (11[1 ₹1101 ॥ )॥1( | 01011011, -1001 Ed 011/| -ಬಿ 01 Ed. 
॥॥ 8:71(a)Oh0Y A Ej.38/93-94 9 WANPO19-02-2011 
ಉಪಸ್ಥಿತರು: ಶ್ರೀ ಉಪೇಂದ್ರ ಪ್ರತಾಪ್‌ ಸಿಂಗ್‌ ಭಾ.ಅ.ಸೇ., 
ಪ್ರಾಧೀಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ತುಮಕೂರು ವಿಭಾಗ, ತುಮಕೂರು. 
AEE ॥ itd ಎದುರುದಾರರು 
1) ಶ್ರೀ ಧನಂಜಯ, ಭಾ.ಅ.ಸೇ,, ಶ್ರೀ ವೈ.ಬಿ.ಜಿತೇಂದ್ರ ಬಿನ್‌ 
ಮುಖ್ಯ ಅರಣ್ಯ ಅಧಿಕಾರಿ, ಅನೆಂತ ರಾಜೇಂದ್ರ, 
ಮೈಸೂರು ಪೇಪರ್‌ಮಿಲ್ಸ್‌, ಸಂಶೆ ಗ್ರಾಮ ಮತ್ತು ಅಂಚೆ, 
ಇಕ್ಕೇರಿ ರಸ್ತೆ ಸಾಗರ ಶಿವಮೊಗ್ಗ ಜಿಲ್ಲೆ. ಮೂಡಿಗೆರೆ ತಾಲ್ಲೋಕು, 
ಚಿಕ್ಕಮಗಳೂರು ಜಿಲ್ಲೆ. 
2 ಶ್ರೀ ಶಿವಣ್ಣ 
ವಲಯ ಅರಣ್ಯಾಧಿಕಾರಿ, (ನಿವೃತ್ತ) 
ಗ್ಯಾರೆಘಟ್ಟ ಶಿವರಾಮನಹಳ್ಳಿ ಪೋಸ್ಟ್‌ 
ಹೊನ್ನವಳ್ಳಿ ಹೋಬಳಿ, ತಿಪಟೂರು ತಾಲ್ಲೋಕು, 
ತುಮಕೂರು ಜಿಲ್ಲೆ. 
0YNd ;  ರಹದಾರಿಯಿಲ್ಲದೆ ಅನಧಿಕೃತವಾಗಿ ತೇಗದ ಮರವನ್ನು ಕ್ಯಾಂಟರ್‌ ನಂ.ಕೆಎ.18/478ರಲ್ಲಿ 
ಸಾಗಾಣಿಕೆ ಮಾಡುತಿದ್ದಾಗ ಅರಣ್ಯ ಮೊಕದ್ದಮೆ ಸಂಖ್ಯೆಃ 35/93-94ನ್ನು ದಿನಾಂಕಃ 07-02-1994ರಂದು 
ದಾಖಲಿಸಿರುವ ವಿಚಾರವಾಗಿ. 
E NW ) ಶ್ರೀ ಎಸ್‌.ವಿ. ರವೀಂದ್ರನಾಥಠಾಗೂರ್‌, ವಕೀಲರು, ಬಾರ್‌ ಅಸೋಸಿಯೇಷನ್‌, ತುಮಕೂರುರವರ 


ದಿನಾಂಕಃ 02-09-2009ರ ಅರ್ಜಿ. 


ತಿಪಟೂರು ವಲಯದಲ್ಲಿ ದಿನಾಂಕಃ 07-02-1994 ರಂದು ಕ್ಯಾಂಟರ್‌ ವಾಹನ ಸಂಖ್ಯೆಃಕೆಎ.18/478 ರಲ್ಲಿ ರಹದಾರಿಯಿಲ್ಲದೆ ತೇಗದ 
ಮರವನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ ಬಗ್ಗೆ ಅರಣ್ಯ ಅಪರಾಧ ಪ್ರಕರಣ ಸಂಖ್ಯೆಃ 35/93-94ನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963ರ ಸೆಕ್ಷನ್‌ 
71(ಎ) ಪ್ರಕಾರ ದಾಖಲಿಸಲಾಗಿರುವ ಹಿನ್ನೆಲೆಯಲ್ಲಿ, ಪ್ರಾಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ತುಮಕೂರು ವಿಭಾಗ, ತುಮಕೂರುರವರ 
ನ್ಕಾಯಾಲಯದಲ್ಲಿ ವಿಚಾರಣೆಯು ನಡೆದು, ಪ್ರಕರಣವನ್ನು ಪ್ರಾರಂಭಿಸಿ ದಿನಾಂಕಃ 16-08-2007 ರಂದು ಅಂತಿಮ ಮುಟ್ಟುಗೋಲು ಆದೇಶವನ್ನು ಹೊರಡಿಸಿ 
ಅಪರಾದಕ್ಕೆ ಬಳಸಿದ ವಾಹನ ಹಾಗೂ ಮಾಲನ್ನು ಸರ್ಕಾರಕ್ಕೆ ಮಟ್ಟುಗೋಲು ಹಾಕಿಕೊಳ್ಳಲಾಗಿರುತ್ತದೆ. ಈ ಅದೇಶವನ್ನು ಪ್ರಶ್ನಿಸಿ ವಾಹನದ ಮಾಲೀಕರು 
ತುಮಕೂರಿನ ಒಂದನೇ ಅಪರ ಸತ್ರ (ಶೀಘ್ರಪಥ) ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಅಪೀಲು ಸಂಖ್ಯೆ: 86/2007 ರಂತೆ ದಾವೆ ಹೂಡಲಾಗಿ, ಮಾನ್ಯ 
ನ್ಯಾಯಾಲಯವು ಅರ್ಜಿದಾರರ ಅಹವಾಲನ್ನು ಪರಿಗಣಿಸಿ ಅಂತಿಮವಾಗಿ ಕಾನೂನುಬದ್ಧವಾಗಿ ಪ್ರಕರಣವನ್ನು ಇತ್ಯರ್ಥಪಡಿಸಲು ನಿರ್ದೆಶಿಸಿರುತದೆ. 


ನ್ಯಾಯೂಲಯದ ನಿರ್ದೇಶನದನ್ವಯ ಅರ್ಜಿದಾರರ ಪರ ವಕೀಲರು ಪಿಡಬ್ಲೂ-1 ಮತ್ತು ಪಿಡಬ್ಲೂ-2 ರವರುಗಳನ್ನು ಕ್ರಾಸ್‌ ಎಕ್ಸಾಮಿನೇಷನ್‌ಗಾಗಿ 
ವಿಚಾರಣೆಗೆ ಮರು ಹಾಜರಾಗಲು ಕೋರಿ ದಿನಾಂಕಃ 2-9-2009 ರಂದು ಈ ಕೆಳ ಸಹಿದಾರರಿಗೆ ಅರ್ಜಿ ಸಲ್ಲಿಸಿರುತ್ತಾರೆ. ಸದರಿ ವಾಹನವನ್ನು ಈ ಹಿಂದೆ 
ಇಂಡೆಮ್ನಿಟಿಬಾಂಡ್‌ ಪಡೆದು ಮಾಲೀಕರಿಗೆ ಮದ್ಯಂತರ ಆದೇಶದ ಮೇಲೆ ವಾಹನವನ್ನು ಬಿಡುಗಡೆ ಮಾಡಲಾಗಿತ್ತು. ವಿಚಾರಣೆ ಕಾಲದಲ್ಲಿ ವಾಹನವನ್ನು 
ಹಾಜರುಪಡಿಸಿರುವುದಿಲ್ಲ. 


ಇಲಾಖೆ ಪರ ಇಬ್ಬರು ಸಾಕ್ಷಿದಾರರನ್ನು ವಿಚಾರಣೆ ಮಾಡಲಾಗಿದೆ. 3 ನಿಶಾನೆಗಳನ್ನು ಗುರುತಿಸಲಾಗಿದೆ ಮತ್ತು 2 ಮುದ್ದೆಮಾಲುಗಳನ್ನು 
ಗುರುತಿಸಲಾಗಿದೆ. 


ಇಲಾಖೆ ಪರವಾಗಿ ಗಿರಿ೧ ಯವರ ಮತ್ತು ವಾಹನದ ಮಾಲೀಕರ ಪರವಾಗಿ ಅವರ ಪರ ವಕೀಲರಾದ ಶ್ರೀ ರವೀಂದ್ರನಾಥ್‌ ಟ್ಯಾಗೂರ್‌ 
ರವರ ವಾದವನ್ನು ಅಲಿಸಲಾಗಿದೆ ಮತ್ತು ಪ್ರಕರಣದಲ್ಲಿ ಅಮಾನತ್ತಾಗಿರುವ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಯೋಜನದ ಪರ 
ತಮ್ಮ ಪ್ರಕರಣವನ್ನು ರುಜುವಾತು ಪಡಿಸಿರುತ್ತಾರೆಯೇ? 


ಉತ್ತರ: ರುಜುವಾತು ಪಡಿಸಿರುತ್ತಾರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೫೭ 





ಆದೇಶಕ್ಕೆ ಕಾರಣಗಳು: 

ಮೇಲೆ ತಿಳಿಸಿರುವ ಪ್ರಕರಣದ ಸಂಕ್ಷಿಪ್ತ ವಿವರಗಳನ್ನು ಮತ್ತು ದಾಖಲೆಗಳನ್ನು ಪರಿಶೀಲಿಸಲಾಗಿದೆ, ಇಲಾಖೆಯ ಪರವಾಗಿ ಹಾಜರು 
ಪಡಿಸಲಾಗಿರುವ ಸಾಕ್ಷಿದಾರರ ಹೇಳಿಕೆಗಳು ಮತ್ತು ದಾಖಲೆಗಳು ಅಮಾನತ್ತಾದ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲು 
ಸಮರ್ಥನೀಯವಾಗಿರುತ್ತದೆ. 

2. ಅಭಿಯೋಜನದ ಪರ ವಿಚಾರಣೆಯಾದ ಪ್ರಾಸಿಕ್ಯೂಶನ್‌ಸಾಕ್ಷಿ ಶ್ರೀ ಎಸ್‌. ದನಂಜಯ ಇವರು ಈ ಪ್ರಾಧಿಕಾರದ ಮುಂದೆ ಸಾಕ್ಷಿ ನುಡಿಯುತ್ತಾ 
ಕೊನೇಹಳ್ಳಿ ಗ್ರಾಮದ ಹತ್ತಿರ ದಿನಾಂಕ:07-02-1994ರಂದು ಅಕ್ರಮವಾಗಿ ನಾಟಾಗಳನ್ನು ಸಾಗಿಸುತ್ತಿದ್ದ ವಾಹನವನ್ನು ತಡೆದು ವಿಚಾರಿಸಿದಾಗ ಸದರಿ 
ನಾಟಾಗಳನ್ನು ಸಾಗಿಸಲು ಯಾವುದೇ ಪರವಾನಗಿ ಇರದೇ ಇದ್ದುದರಿಂದ ಕ್ವಾಂಟರ್‌ ವಾಹನ ಸಂಖ್ಯೆ ಕೆ.ಎ.-18-478 ವಾಹನವನ್ನು ಮತ್ತು 
ಅದರಲ್ಲಿದ್ದ ಸಾಗುವಾನಿ ನಾಟಾಗಳನ್ನು ಅವುಗಳ ಉದ್ದ ಅಳತೆಗಳನ್ನು ಪಟ್ಟಿ ಮಾಡಿ ಅಮಾನತ್ತು ಮಾಡಿಕೊಳ್ಳಲಾಯಿತು. ಎಂದು ಸಾಕ್ಷಿ 
ನುಡಿದಿರುತ್ತಾರೆ ಮತ್ತು ವಾಹನ ರಹದಾರಿ ಇಲ್ಲದೆ ಸಾಗುವಾನಿ ನಾಟಾಗಳನ್ನು ಸಾಗಿಸುತ್ತಿದ್ದ ಕ್ಯಾಂಟರ್‌ ಅನ್ನು ಮಹಜರ್‌ ಮೂಲಕ ಅಮಾನತ್ತು 
ಮಾಡಿಕೊಳ್ಳಲಾಗಿದೆ. ಮತ್ತು ಮರದ ದಿಮ್ಮಿಗಳ ಅಳತೆ ಪಟ್ಟಿಗಳನ್ನು ನಿಶಾನೆ 2 ಎಂದು ಗುರುತಿಸಲಾಗಿದೆ. ಸದರಿಯವರಿಗೆ ವಿವರವಾದ ಪಾಟೀ 
ಸವಾಲನ್ನು ಮಾಡಲಾಗಿದೆ ಮತ್ತು ಅಫೀಲು ನ್ಯಾಯಾಲಯದ ಆದೇಶದ ಮೇರೆಗೆ ಪುನಃ ಅವಕಾಶ ನೀಡಿದ್ದು ಮುಂದುವರೆದ ಪಾಟೀ ಸವಾಲನ್ನು 
ಸಹ ಮಾಡಲಾಗಿದೆ ತನಿಖೆ ಕೈಗೊಂಡ ವಲಯ ಅರಣ್ಯಾಧಿಕಾರಿಯವರನ್ನು ಪ್ರಾಸ 2 ಎಂದು ವಿಚಾರಣೆ ಮಾಡಲಾಗಿದ್ದು ಅವರಿಗೂ ಸಹ 
ವಿವರವಾದ ಪಾಟೀ ಸವಾಲನ್ನು ಮಾಡಲಾಗಿದೆ. 

ವಿಚಾರಣೆ ಕಾಲದಲ್ಲಿ ಹಾಜರುಪಡಿಸಿರುವ ಸಾಕ್ಷಾಧಾರಗಳನ್ನು ಹಾಗೂ ಸಾಕ್ಷಿದಾರರ ಹೇಳಿಕೆಗಳನ್ನು ಕರ್ನಾಟಕ ಅರಣ್ಯಕಾಯ್ದೆ ಅನ್ವಯ 
ಪರಿಗಣಿಸಿದಲ್ಲಿ ಸದರಿ ವಾಹನದಲ್ಲಿ ಯಾವುದೇ ರಹದಾರಿ ಇಲ್ಲದೇ, ಸಾಗುವಾನಿ ನಾಟಾಗಳನ್ನು ಸಾಗಿಸುತ್ತಿದ್ದ ಬಗ್ಗೆ ಸ್ಪಷ್ಟವಾದ ಸಾಕ್ಷಾಧಾರಗಳು 
ಕಂಡುಬರುತ್ತವೆ. 

ವಾಹನ ಮಾಲೀಕರ ಪರವಾಗಿ ಲಿಖಿತ ವಾದವನ್ನು ಮಂಡಿಸಿದ್ದು ಸದರಿ ಲಿಖಿತವಾದದಲ್ಲಿ ಅವರು ತೆಗೆದುಕೊಂಡ ನಿಲುವು ಮತ್ತು ಪಾಟೀ 
ಸವಾಲಿನಲ್ಲಿ ಮಾಡಿರುವ ಅಂಶಗಳು ಅಭಿಯೋಜನದ ಪರವಾಗಿ ಮಾಡಲಾಗಿರುವ ಸಾಕ್ಷಧಾರಗಳನ್ನು ನಂಬದೆ ಇರಲು ಕಾರಣಗಳಾಗಲಾರವು, 
ಕಲಂ 80 ಅರಣ್ಯ ಕಾಯ್ದೆ ಅಡಿಯಲ್ಲಿ ತಿಳಿಸಲಾಗಿರುವ ಪೂರ್ವ ಗಹಿಕೆ (8696071000) ಪ್ರಕಾರ ಎಲ್ಲಾ ಅರಣ್ಯ ವಸ್ತುಗಳು ಸರ್ಕಾರದ 
ಆಸ್ತಿಯಾಗಿರುತ್ತವೆ. ಅದಕ್ಕೆ ವಿರುದ್ದವಾದ ಅಂಶಗಳನ್ನು ರುಜುವಾತು ಪಡಿಸುವವರೆಗೂ ಆ ವಸ್ತುಗಳು ಸರ್ಕಾರದ ಆಸ್ತಿಯೆಂದು 
ಗಹಿಸಬೇಕಾಗಿರುತ್ತದೆ, ಅದಕ್ಕೆ ವಿರುದ್ದವಾದ ಅಂಶಗಳನ್ನು ರುಜುವಾತು ಪಡಿಸುವುದು ಆರೋಪಿಯ ಜವಾಬ್ದಾರಿಯಾಗಿರುತ್ತದೆ. ಈ ಪ್ರಕರಣದಲ್ಲಿ 
ವಾಹನದ ಮಾಲೀಕರು ಅಂತಹ ಯಾವುದೇ ಅಂಶವನ್ನು ರುಜುವಾತು ಪಡಿಸಿರುವುದಿಲ್ಲ ಮತ್ತು ಸದರಿ ವಸ್ತುಗಳನ್ನು ಕ್ರಮಬದ್ದವಾದ ರಹದಾರಿಯ 
ಮೂಲಕ ಸಾಗಿಸಲಾಗುತ್ತಿತ್ತು. ಎನ್ನುವುದನ್ನು ರುಜುವಾತು ಪಡಿಸುವುದು ಆರೋಪಿಯ ಅಥವಾ ವಾಹನ ಮಾಲೀಕರ ಜವಾಬ್ದಾರಿಯಾಗಿರುತ್ತದೆ. 
ಮಹಜರ್‌ಗೆ ಸ್ವತಂತ್ರ ಸಾಕ್ಷಿದಾರರು ಸಹಿ ಮಾಡಿರುವುದಿಲ್ಲ ಎನ್ನುವ ಕಾರಣವು. ಅಧಿಕಾರಿಗಳ ಸಾಕ್ಷವನ್ನು ನಂಬದೇ ಇರಲು ಕಾರಣವಾಗಲಾರದು. 


ಈ ಬಗ್ಗೆ ಕರ್ನಾಟಕ ಉಚ್ಚನ್ಯಾಯಾಲಯವು 1989 (1) Kar LJ 454 ILR-1989 Kar Page No 687ರಲ್ಲಿ ಆಯಾಜ್‌ ಅಹ್ಮದ್‌ 
VIS State of Kamataka ಉಲ್ಲೇಖಿತ ತೀರ್ಪಿನಲ್ಲಿ ತಿಳಿಸಿರುವಂತೆ ವಾಹನದ ಮಾಲೀಕರು ತನ್ನ ವಾಹನದಲ್ಲಿ ಅಕ್ರಮವಾಗಿ ಯಾವುದೇ ಅರಣ್ಯ 
ವಸ್ತುಗಳನ್ನು ಸಾಗಿಸದಂತೆ ಮುಂಜಾಗ್ರತೆ ತೆಗೆದುಕೊಂಡಿರುವ ಬಗ್ಗೆ ಮತ್ತು ಸದರಿಯವರು ಅಂತಹ ಪ್ರಕರಣದ ಬಗ್ಗೆ ತನಗೆ ಮಾಹಿತಿ ಇರಲಿಲ್ಲ 
ಮತ್ತು ತಾನು ಅದರಲ್ಲಿ ಯಾವುದೇ ಬಾಗಿಅಲ್ಲ ಎನ್ನುದನ್ನು ರುಜುವಾತು ಪಡಿಸುವ ಜವಾಬ್ದಾರಿ ಅವರ ಮೇಲಿರುತ್ತದೆ ಸದರಿ ವಾಹನವು 
ಮುಟ್ಟುಗೋಲು ಹಾಕಿಕೊಳ್ಳಲು ಯಾವುದೇ ಕಾರಣ ಇಲ್ಲ ಎನ್ನುವುದನ್ನು ತೋರಿಸಿರುವುದಿಲ್ಲ ಮತ್ತು ರುಜುವಾತು ಪಡಿಸಿಲ್ಲ. 

ಮೇಲೆ ಹೇಳಿದ ಉಲ್ಲೇಖಿತ ತೀರ್ಪಿನಲ್ಲಿ ಅವಲೋಕಿಸಿರುವ ಅಂಶವನ್ನು ಕರ್ನಾಟಕ ಉಚ್ಚನ್ಯಾಯಾಲಯವು ಈ ಹಿಂದೆ ಪ್ರಕಟಿಸಲಾದ 
ತೀರ್ಪು ರಮೇಶ್‌ ಎನ್‌ ದೀಕ್ಷಿತ್‌ V/S State of Karnataka 1987 (2) kar, LJ, SHN, 278 Page no. & ILR 1985 Kar 2571 
ತೀರ್ಪಿನಲ್ಲಿಯೂ ಸಹ ಅಭಿಪ್ರಾಯ ವ್ಯಕ್ತ ಪಡಿಸಿರುತ್ತಾರೆ, ಈ ಅಭಿಪ್ರಾಯದ ಅನುಗುಣವಾಗಿ ಮಾಹನದ ಮಾಲೀಕರ ವಿಚಾರಣಾ ಕಾಲದಲ್ಲಿ ತಮ್ಮ 
ವಾಹನವು ಅಂತಹ ಕೃತ್ಯಗಳಲ್ಲಿ ಭಾಗವಹಿಸಿರುವುದಿಲ್ಲ ಎಂದು ರುಜುವಾತು ಪಡಿಸಿರುವುದಿಲ್ಲ. ಅಭಿಯೋಜನದ ಪರವಾಗಿ ಸಾಕ್ಷಿದಾರರಿಗೆ 
ಮಾಡಲಾಗಿರುವ ಪಾಟೀ ಸವಾಲಿನಲ್ಲಿ ಅಂತಹ ಯಾವುದೇ ಅಂಶಗಳಾಗಲೀ, ಪ್ರಯತ್ನಗಳಾಗಲೀ ಕಂಡು ಬಂದಿರುವುದಿಲ್ಲ. ಅಭಿಯೋಜನದ ಪರ 
ವಿಚಾರಿಸಲಾದ ಸಾಕ್ಷಿದಾರರ ಹೇಳಿಕೆಗಳಿಂದ ವಾಹನವು ಯಾವುದೇ ರಹದಾರಿ ಇಲ್ಲದೆ ಸಾಗುವಾನಿ ನಾಟಾಗಳನ್ನು ಸಾಗಿಸಲಾಗುತ್ತಿತ್ತು. ಎನ್ನುವ ಬಗ್ಗೆ 
ಸ್ಪಷ್ಟವಾಗಿ ರುಜುವಾತು ಪಡಿಸುತ್ತವೆ. 

ಆದ್ದರಿಂದ ಸದರಿ ವಾಹನವನ್ನು ಮುಟ್ಟುಗೊಲು ಹಾಕಿಕೊಳ್ಳಲು ಆದೇಶ ಮಾಡಬೇಕಾಗುತ್ತದೆ. 

ಆದೇಶ 


ಮೇಲೆ ಹೇಳಿದ ಕಾರಣಗಳಿಗೋಸ್ಕರ ಮತ್ತು ವಸ್ತುಸ್ಥಿತಿ ಹಾಗೂ ದಾಖಲೆಗಳನ್ನು ಆಧಾರಿಸಿ ಶ್ರೀ ಉಪೇಂದ್ರ ಪ್ರತಾಪ್‌ ಸಿಂಗ್‌ ಬಾ.ಅ.ಸೇ. 
ಪ್ರಾಧೀಕೃತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ತುಮಕೂರು, ಆದ ನನ್ನಿಂದ ಕರ್ನಾಟಕ ಅರಣ್ಯ ಕಾಯ್ದೆ 1963 71 (ಎ) 
2ರಿಂದ 7(ಜಿ) ಪ್ರಕಾರ ಅಪರಾಧ ಸಂಖ್ಯೆ: ಎ8: 71 (ಎ) ತೇಗ ಸಿಆರ್‌./38/93-94ರಲ್ಲಿ ಬಾಗಿಯಾಗಿದ್ದ ಕ್ಯಾಂಟರ್‌ ವಾಹನ ಸಂಖ್ಯೆ: KAಿ-18-478ನ್ನು 
ಮಧ್ಯಂತರ ಆದೇಶದ ಮೇಲೆ ಮಾಲೀಕರ ವಶಕ್ಕೆ ತೆಗೆದುಕೊಂಡಾಗ ವಾಹನದ ಮಾಲೀಕರಾದ («ಆರ್‌.ಸಿ.ಪುಸ್ತಕದಂತೆ) ಶ್ರೀ ವೈ.ಬಿ. ಜಿತೇಂದ್ರ 
ಬಿನ್‌ ಅನಂತರಾಜೇಂದ್ರ ಸಂಶೆ ಗ್ರಾಮ ಮತ್ತು ಅಂಚೆ ಮೂಡಿಗೆರೆ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ ರವರು ಪ್ರಾಧಿಕಾರದ ಮುಂದೆ ನೀಡಲಾಗಿದ್ದ 


ಜ೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ರೂ. 100 ಲಕ್ಷ ಮೌಲ್ಯದ ಇಂಡೆಮ್ನೆಟ ಬಾಂಡ್‌ನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶಿಸಲಾಗಿದೆ. ಸದರಿ ರೂ. 1.00 ಲಕ್ಷ 
ರೂಪಾಯಿಯನ್ನು ಶ್ರೀ ವೈ.ಬಿ. ಜಿತೇಂದ್ರ ಇವರಿಂದ ಕಂದಾಯ ಬಾಕಿಯಂತೆ ವಸೂಲಿ ಮಾಡಲು ಸಂಬಂಧಪಟ್ಟ ವ್ಯಾಪ್ತಿಯ ಕಂದಾಯ ಅಧಿಕಾರಿಗಳಿಗೆ 
ಕೋರಲು ನಿರ್ದೇಶಿಸಲಾಗಿದೆ. ಮತ್ತು ಕೃತ್ಯಕ್ಕೆ ಬಳೆಸಿದ ವಾಹನವು ಪ್ರಕರಣದಲ್ಲಿ ಬಾಗಿಯಾಗಿರುತ್ತದೆ, ಎಂದು ಸ್ಪಷ್ಟವಾಗಿ ಕಂಡುಬಂದಿರುವುದರಿಂದ ಸದರಿ 
ವಾಹನವನ್ನು ಸರ್ಕಾರದ ಪರವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ವಾಹನವು ಹಾಲಿ ಇರುವ ಸ್ಥಳದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ 
ವಾಹನದ ಅಮಾನತ್ತು ಪ್ರಕ್ರಿಯೆಯಲ್ಲಿ ಸಹಕರಿಸಲು ಕೋರಲು ಹಾಗೂ ಅದೇ ರೀತಿ ಸಂಬಂಧ ಪಟ್ಟ ವ್ಯಾಪ್ತಿಯ ಇಲಾಖಾ ಅಧಿಕಾರಿಗಳಿಗೆ ವಾಹನವನ್ನು 
ವಶಕ್ಕೆ ತೆಗೆದುಕೊಳ್ಳಲು ಸೂಚಿಸಲು ಆದೇಶಿಸಲಾಗಿದೆ. 


ಈ ವಾಹನವು ಎಲ್ಲಾ ಖಣ ಭಾರಗಳಿಂದ ಮುಕ್ತವಾಗಿದೆ ಎಂದು ಸದರಿ ಆದೇಶವನ್ನು ನನ್ನ ಉಕ್ತ ಲೇಖನದಂತೆ ಬೆರಳಚ್ಚುಗಾರರು ಸಿದ್ದ 
ಪಡಿಸಿದ ನಂತರ ಪರಿಶೀಲನೆ ಮಾಡಿ ನ್ಯಾಯಾಲಯದಲ್ಲಿ ಈ ದಿನ ಅಂದರೆ ದಿನಾಂಕ: 19-02-2011ರಂದು ನನ್ನ ಸಹಿ ಹಾಗೂ ಮುದೆಯೊಂದಿಗೆ 
ಆದೇಶ ಹೊರಡಿಸಲಾಗಿದೆ. 

ಪ್ರಾದೀಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ತುಮಕೂರು ವಿಭಾಗ, ತುಮಕೂರು. 


ಅನುಬಂಧ 


1). ಅಭಿಯೋಜನದ ಪರ ವಿಚಾರಣೆ ಮಾಡಲಾದ ಸಾಕ್ಷಿಗಳುಃ 
ಪ್ರಸಾ-1 ಎಸ್‌. ಧನಂಜಯ, 


ಪ್ರಸಾ-2 ಶೀ ಶಿವಣ್ಣ 


2) ಅಭಿಯೋಜನದ ಪರ ಗುರ್ತಿಸಿಕೊಂಡ ದಾಖಲೆಗಳುಃ 
ನಿಶಾನೆ 1. ಪ್ರಥಮ ಮಾಹಿತಿ ವರದಿ 
2. ಮಹಜರ್‌ 
3. ಸೀಜರ್‌ ರಿಪೋರ್ಟ್‌ 
ಪ್ರಾದೀಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ತುಮಕೂರು ವಿಭಾಗ, ತುಮಕೂರು. 


11! 1011111 11/1 £₹ 1411 EANEPR 1 11140110111 0000 Ed OAV; -ಬಿ ೫011 
ಉಪಸ್ಥಿತರು: ಶ್ರೀ ಉಪೇಂದ್ರ ಪ್ರತಾಪ್‌ ಸಿಂಗ್‌ ಭಾ.ಅ.ಸೇ., ಪ್ರಾಧೀಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ತುಮಕೂರು 


ವಿಭಾಗ, ತುಮಕೂರು. 


1 8:71(a)M 01 ; PE} .08/08-09. © 1100 19-02-2011 


1(॥ 1 iiEEd ಎದುರುದಾರರು 
1) ಶ್ರೀ ಬಿ.ಸಿ. ಹರೀಶ್‌, 1) ಶ್ರೀಮತಿ. ಬೀಬಿಜಾನ್‌ ಕೋಂ ಲೇಟ್‌ ರಾಜಾಖಾನ್‌ 
ಅಗಿನ ವಲಯ ಅರಣ್ಯಾಧಿಕಾರಿ, ತಿಮ್ಮನಹಳ್ಳಿ, ಮಾರಮ್ಮನಗುಡಿ ಬೀದಿ, 
ಬುಕ್ಕಾಪಟ್ಟಣ ವಲಯ, ಬುಕ್ಕಾಪಟ್ಟಣ ಕಂದೀಕೆರೆ ಹೋಬಳಿ, ಚಿಕ್ಕನಾಯಕನಹಳ್ಳಿ 


ತಾಲ್ಲೋಕು ತುಮಕೂರು ಜಿಲ್ಲೆ. 


2) ಶ್ರೀ ಅಂಚೆ ಹನುಮಂತರಾಯಪ್ಪ, 2) ಶ್ರೀ ಷರೀಫ್‌ಖಾನ್‌ ಬಿನ್‌ ಲೇಟ್‌ ರಾಜಾಖಾನ್‌ 
ಅರಣ್ಯರಕ್ಷಕ, ತಿಮ್ಮನಹಳ್ಳಿ, ಮಾರಮ್ಮನಗುಡಿ ಬೀದಿ, 
ಬುಕ್ಕಾಪಟ್ಟಣ ವಲಯ, ಬುಕ್ಕಾಪಟ್ಟಣ ಕಂದೀಕೆರೆ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲ್ಲೋಕು, 


ತುಮಕೂರು ಜಿಲ್ಲೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೫೯ 





0111 : ಬುಕ್ಕಾಪಟ್ಟಣ ಅರಣ್ಯ ವಲಯ ವ್ಯಾಪಿಯ ಬೋರನಕಣಿವೆ ಅರಣ್ಯ ಪ್ರದೇಶದಿಂದ 12 ನೀಲಗಿರಿ ತುಂಡುಗಳನ್ನು 
ದಿ: 15-09-2008 ರಂದು ಅಕ್ರಮವಾಗಿ ಕಡಿದು ಟ್ರ್ಯಾಕ್ಟರ್‌ ನಂ.ಓಸA-44/1-1713 ಮತ್ತು ಟ್ರೈಲರ್‌ 
ನಂ. 7-1714ರಲ್ಲಿ ಕಡಿದು ಸಾಗಾಣಿಕೆ ಮಾಡುತಿದ್ದ ಬಗ್ಗೆ-ದಾಖಲಿಸಲಾಗಿರುವ ಅರಣ್ಯ ಮೊಕದ್ದಮೆ 
ಪ್ರಕರಣದ ಕುರಿತು. 

ENN ) ಶ್ರೀಮತಿ ಬೀಬಿಜಾನ್‌ ಕೋಂ ಲೇಟ್‌ ರಾಜಾಖಾನ್‌, ತಿಮ್ಮನಹಳ್ಳಿ, ಚಿಕ್ಕನಾಯಕನಹಳ್ಳಿ ತಾಲ್ಲೋಕುರವರ ಅರ್ಜಿ 


ದಿನಾಂಕಃ 12-02-2009. 
ii) ಶ್ರೀಷರೀಫ್‌ ಖಾನ್‌ ಬಿನ್‌ ಲೇಟ್‌ ರಾಜಾಖಾನ್‌, ತಿಮ್ಮನಹಳ್ಳಿರವರ ಅರ್ಜಿ ದಿನಾಂಕಃ 25-03-2009. 


iii) ಬುಕ್ಕಾಪಟ್ಟಣ ವಲಯದ ಅರಣ್ಯ ಮೊಕದ್ದಮೆ ಪ್ರಕರಣ ಸಂಖ್ಯೆ: 08/08-09. ದಿನಾಂಕ: 15-09-2008. 


ಬುಕ್ಕಾಪಟ್ಟಣ ವಲಯ ವ್ಯಾಪ್ತಿಯ ಬೋರನಕಣಿವೆ ಅರಣ್ಯ ಪ್ರದೇಶದಿಂದ 12 ನೀಲಗಿರಿ ತುಂಡುಗಳನ್ನು ದಿನಾಂಕ: 15-09-2008 ರಂದು 
ಅಕ್ರಮವಾಗಿ ಕಡಿದು ಟ್ರಾಕ್ಟರ್‌ ನಂ. K೩ಿ-44/1-1713 ಮತ್ತು ಟ್ರೈಲರ್‌ ನಂ.(ಸ-44/1-1714 ರಲ್ಲಿ ಸಾಗಿಸುತ್ತಿದ್ದ ಬಗ್ಗೆ ದಿನಾಂಕ: 15-09-2008 ರಂದು 
ಬುಕ್ಕಾಪಟ್ಟಣ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ನಂ. 08/09ರ ಅರಣ್ಯ ಮೊಕದ್ದಮೆ ಪ್ರಕರಣವನ್ನು ದಾಖಲಿಸಲಾಗಿರುತ್ತದೆ. ಹಾಗೂ ಈ ಸಂಬಂಧ ಟ್ರ್ಯಾಕ್ಟರ್‌ 
ಚಾಲಕ ಓಡಿಹೋದುದರಿಂದ ಟ್ರ್ಯಾಕ್ಟರ್‌ ಹಾಗೂ ಟ್ರೈಲರನ್ನು ವಶಪಡಿಸಿಕೊಂಡು ಬುಕ್ಕಾಪಟ್ಟಣ ಅರಣ್ಯ ಕಛೇರಿಯ ಅವರಣಕ್ಕೆ ತರಲಾಗಿರುತ್ತದೆ. ನಂತರ 
ಟ್ರ್ಯಾಕರ್‌ ಮಾಲೀಕರಾದ ಶ್ರೀ.ರಾಜಾಖಾನ್‌ ರವರು ಕಛೇರಿಗೆ ಹಾಜರಾಗಿ ಚಾಲಕನು ಅವರ ಗಮನಕ್ಕೆ ತರದೆ ಈ ಕೃತ್ಯ ಎಸಗಿರುವುದರಿಂದ, 


ಕಿಟ 


ಪ್ರಕರಣವನ್ನು ರಾಜಿ ತೀರ್ಮಾನದಂತೆ ಇತ್ಯರ್ಥಪಡಿಸಲು ಕೋರಿಕೊಂಡಿರುವ ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿಗಳು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. 


ಪ್ರಕರಣವು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ನಿಯಮ 71(ಎ) ರ ಉಲ್ಲಂಘನೆಯಾದ್ದರಿಂದ ಟ್ರ್ಯಾಕ್ಟರ್‌ ಮಾಲೀಕರಾದ ಶ್ರೀ ರಾಜಾಖಾನ್‌ 
ರವರಿಗೆ ದಿನಾಂಕ: 21-02-2009ರಂದು ಕರ್ನಾಟಕ ಅರಣ್ಯ ಕಾಯಿದೆ 1963ರ 7ಬಿ) ಪ್ರಕಾರ ನೋಟೀಸ್‌ ಜಾರಿ ಮಾಡಲಾಗಿ ಸದರಿಯುವರು 
ದಿನಾಂಕ: 18-10-2008ರಂದು ಮೃತಪಟ್ಟಿರುವುದರಿ೦ದ ವಶಪಡಿಸಿಕೊಳ್ಳಲಾಗಿರುವ ಟ್ರ್ಯಾಕ್ಟರ್‌ ಹಾಗೂ ಟ್ರೈಲರನ್ನು ಬಿಡುಗಡೆಗೊಳಿಸಬೇಕೆ೦ದು ಕೋರಿ 
ಅವರ ಪತ್ನಿ ಶ್ರೀಮತಿ ಭೇಬಿಜಾನ್‌ರವರು ದಿನಾಂಕ: 12-02-2009 ರಂದು ಈ ಕಛೇರಿಗೆ ಮನವಿ ಅರ್ಜಿಯನ್ನು ಮರಣ ಪ್ರಮಾಣ ಪತ್ರದೊಂದಿಗೆ 
ಸಲ್ಲಿಸಿದ್ದು ಈ ಬಾಬ್ತು ರೂ.75000.00 ಮೌಲ್ಯದ ಬ್ಯಾಂಕ್‌ ಗ್ಯಾರಂಟಿ ಹಾಗೂ ರೂ.75000.00 ಮೊತ್ತದ ಇಂಡೆಮ್ನೆಟಿ ಬಾಂಡ್‌ ಸಲ್ಲಿಸಿದ ಮೇರೆಗೆ 
ಕೆಲವು ನಿಬಂಧನೆಗಳಿಗೆ ಒಳಪಟ್ಟು ಟ್ರ್ಯಾಕ್ಟರ್‌ ಹಾಗೂ ಟ್ರೈಲರನ್ನು ತಾತ್ಕಾಲಿಕವಾಗಿ ವಾಹನ ಮಾಲೀಕರ ವಶಕ್ಕೆ ಬಿಡುಗಡೆ ಮಾಡಿದೆ. ವಿಚಾರಣೆ ಕಾಲದಲ್ಲಿ 
ವಾಹನವನ್ನು ಹಾಜರು ಪಡಿಸಿರುವುದಿಲ್ಲ. 


ಇದೇ ವಿಚಾರದಲ್ಲಿ ಈ ಕಛೇರಿಯಲ್ಲಿ ಮುಂದಿನ ಕ್ರಮ ಜರುಗಿಸುವ ಪೂರ್ವದಲ್ಲಿ ಉಲ್ಲೇಖ (1) ರಂತೆ ಮೃತ ಟ್ರ್ಯಾಕ್ಟರ್‌ ಮಾಲೀಕರ 
ಎರಡನೇ ಮಗನಾದ ಶ್ರೀಷರೀಪ್‌ಖಾನ್‌ರವರಿ೦ದಲೂ ಸಹ ಅರ್ಜಿಯನ್ನು ಸ್ಪೀಕರಿಸಲಾಗಿರುತ್ತದೆ. 


ನಂತರ 18-03-2010ರಂದು ವಿಚಾರಣೆಗೆ ಆರೋಪಿಯಾಗಲೀ ಅಥವಾ ಅವರ ವಕೀಲರಾಗಲೀ ಹಾಜರಾಗಿರುವುದಿಲ್ಲ ವಿಚಾರಣೆ 
ನಡೆದು ಪ್ರಾಸಿಕ್ಯೂಶನ್‌ ಸಾಕ್ಷಿ 1 ಶ್ರೀ ಕೆ. ಹರೀಶ್‌ ವಲಯ ಅರಣ್ಯಾಧಿಕಾರಿ, ಬುಕ್ಕಾಪಟ್ಟಣ ವಲಯ. ಹಾಗೂ ಪ್ರಾಸಿಕ್ಯೂಷನ್‌ ಸಾಕ್ಷಿ 2 
ಶ್ರೀ ಅಂಚೆ ಹನುಮಂತರಾಯಪ್ಪ ಅರಣ್ಯ ರಕ್ಷಕ, ಬುಕ್ಕಾಪಟ್ಟಣ ವಲಯ, ಬುಕ್ಕಾಪಟ್ಟಣ ಇವರನ್ನು ವಿಚಾರಣೆ ಮಾಡಿ 570 P-1 and 
೧-2 ಮಾರ್ಕ್‌ ಮಾಡಲಾಯಿತು. 


ಇಲಾಖೆ ಪರವಾಗಿ ಸಿ೦೯ ಯವರ ವಾದವನ್ನು ಆಲಿಸಲಾಗಿದೆ ಮತ್ತು ವಾಹನದ ಮಾಲೀಕರ ಪರವಾಗಿ ಮಾಲೀಕರಾಗಲೀ ಅವರ ಪರ 
ವಕೀಲರಾದ ಶ್ರೀ ಹನುಮಂತರಾಯಪ್ಪರವರಾಗಲಿ ಹಾಜರಾಗಿರುವುದಿಲ್ಲ ಮತ್ತು ಪ್ರಕರಣದಲ್ಲಿ ಅಮಾನತ್ತಾಗಿರುವ ವಾಹನವನ್ನು ಮುಟ್ಟುಗೋಲು 
ಹಾಕಿಕೊಳ್ಳಲು ಅಭಿಯೋಜನದ ಪರ ತಮ್ಮ ಪ್ರಕರಣವನ್ನು ರುಜುವಾತು ಪಡಿಸಿರುತ್ತಾರೆಯೇ? 


ಉತ್ತರ: ರುಜುವಾತು ಪಡಿಸಿರುತ್ತಾರೆ. 
ಆದೇಶಕ್ಕೆ ಕಾರಣಗಳು: 
ಮೇಲೆ ತಿಳಿಸಿರುವ ಪ್ರಕರಣದ ಸಂಕ್ಷಿಪ್ತ ವಿವರಗಳನ್ನು ಮತ್ತು ದಾಖಲೆಗಳನ್ನು ಪರಿಶೀಲಿಸಲಾಗಿದೆ, ಇಲಾಖೆಯ ಪರವಾಗಿ ಹಾಜರು 


ಪಡಿಸಲಾಗಿರುವ ಸಾಕ್ಷಿದಾರರ ಹೇಳಿಕೆಗಳು ಮತ್ತು ದಾಖಲೆಗಳು ಅಮಾನತ್ತಾದ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲು 
ಸಮರ್ಥನೀಯವಾಗಿರುತ್ತದೆ. 


ರಹದಾರಿ ಇಲ್ಲದೆ 12 ನೀಲಗಿರಿ ನಾಟಾಗಳನ್ನು ಸಾಗಿಸುತ್ತಿದ್ದ ಟ್ರಾಕ್ಟರ್‌ ಹಾಗೂ ಟ್ರೈಲರ್‌ ಅನ್ನು ಮಹಜರ್‌ ಮೂಲಕ ಅಮಾನತ್ತು 
ಮಾಡಿಕೊಳ್ಳಲಾಗಿದೆ, ಮತ್ತು ನೀಲಗಿರಿ ಮರದ ತುಂಡುಗಳ ಅಳತೆ ಪಟ್ಟಿಗಳನ್ನು ನಿಶಾನೆ 3 ಎಂದು ಗುರುತಿಸಲಾಗಿದೆ, ಸದರಿಯುವರಿಗೆ ವಿವರವಾದ 
ವಿಚಾರಣೆ ಮಾಡಲಾಗಿದೆ ಖನಿಖೆ ಕೈಗೊಂಡ ವಲಯ ಅರಣ್ಯಾಧಿಕಾರಿಯವರನ್ನು ಪ್ರಾಸ 1 ಎಂದು ವಿಚಾರಣೆ ಮಾಡಲಾಗಿದ್ದು ಅವರಿಗೂ ಸಹ 
ವಿವರವಾದ ವಿಚಾರಣೆ ಮಾಡಲಾಗಿದೆ. ಹಾಗೂ ಪ್ರಾಸಿಕ್ಕೂಶನ್‌ ಸಾಕ್ಷಿ 2 ಎಂದು ಶ್ರೀ ಅಂಚೇಹನುಮಂತರಾಯಪ್ಪ, ಅರಣ್ಯ ರಕ್ಷಕ ಇವರ ವಿವರವಾದ 


೫೨೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ವಿಚಾರಣೆ ಮಾಡಲಾಗಿದ, ಪಾಟೀ ಸವಾಲ್‌ ಮಾಡಲು ವಾಹನ ಮಾಲೀಕರಾಲೀ, ಇವರ ಪರ ವಕೀಲರಗಲೀ ಹಾಜರಾಗಿರುವುದಿಲ್ಲ ಅದ್ದರಿಂದ 
ಪಾಟೀ ಸವಾಲ್‌ ಇಲ್ಲವೆಂದು ತೆಗೆದುಕೊಳ್ಳಲಾಯಿತು. 


ವಿಚಾರಣೆ ಕಾಲದಲ್ಲಿ ಹಾಜರುಪಡಿಸಿರುವ ಸಾಕ್ಷಾಧಾರಗಳನ್ನು ಹಾಗೂ ಸಾಕ್ಷಿದಾರರ ಹೇಳಿಕೆಗಳನ್ನು ಕರ್ನಾಟಕ ಅರಣ್ಯ ಕಾಯ್ದೆ ಅನ್ವಯ 
ಪರಿಗಣಿಸಿದಲ್ಲಿ ಸದರಿ ವಾಹನದಲ್ಲಿ ಯಾವುದೇ ರಹದಾರಿ ಇಲ್ಲದೇ, ನೀಲಗಿರಿ ನಾಟಾಗಳನ್ನು ಸಾಗಿಸುತ್ತಿದ್ದ ಬಗ್ಗೆ ಸ್ಪಷ್ಟವಾದ ಸಾಕ್ಷಾಧಾರಗಳು 
ಕಂಡುಬರುತ್ತವೆ. 


ಅವರು ತೆಗೆದುಕೊಂಡ ನಿಲುವು ಮತ್ತು ವಿಚಾರಣೆ ಸಮಯದಲ್ಲಿ ಮಾಡಿರುವ ಅಂಶಗಳು ಅಭಿಯೋಜನದ ಪರವಾಗಿ ಮಾಡಲಾಗಿರುವ 
ಸಾಕ್ಷಧಾರಗಳನ್ನು ನಂಬದೆ ಇರಲು ಕಾರಣಗಳಾಗಲಾರವು, ಕಲಂ 80 ಅರಣ್ಯ ಕಾಯ್ದೆ ಅಡಿಯಲ್ಲಿ ತಿಳಿಸಲಾಗಿರುವ ಪೂರ್ವ ಗ್ರಹಿಕೆ (Presumtion) 
ಪ್ರಕಾರ ಎಲ್ಲಾ ಅರಣ್ಯ ವಸ್ತುಗಳು ಸರ್ಕಾರದ ಆಸ್ತಿಯಾಗಿರುತ್ತವೆ. ಅದಕ್ಕೆ ವಿರುದ್ದವಾದ ಅಂಶಗಳನ್ನು ರುಜುವಾತು ಪಡಿಸುವವರೆಗೂ ಆ ವಸ್ತುಗಳು 
ಸರ್ಕಾರದ ಆಸ್ತಿಯೆಂದು ಗಹಿಸಬೇಕಾಗಿರುತ್ತದೆ, ಅದಕ್ಕೆ ವಿರುದ್ದವಾದ ಅಂಶಗಳನ್ನು ರುಜುವಾತು ಪಡಿಸುವುದು ಆರೋಪಿಯ ಜವಾಬ್ದಾರಿಯಾಗಿರುತ್ತದೆ. 
ಈ ಪ್ರಕರಣದಲ್ಲಿ ವಾಹನದ ಮಾಲೀಕರು ಅಂತಹ ಯಾವುದೇ ಅಂಶವನ್ನು ರುಜುವಾತು ಪಡಿಸಿರುವುದಿಲ್ಲ ಮತ್ತು ಸದರಿ ವಸ್ತುಗಳನ್ನು ಕ್ರಮಬದ್ಧವಾದ 
ರಹದಾರಿಯ ಮೂಲಕ ಸಾಗಿಸಲಾಗುತ್ತಿತ್ತು ಎನ್ನುವುದನ್ನು ರುಜುವಾತು ಪಡಿಸುವುದು ಆರೋಪಿಯ ಅಥವಾ ವಾಹನ ಮಾಲೀಕರ 
ಜವಾಬ್ದಾರಿಯಾಗಿರುತ್ತದೆ. 


ಈ ಬಗ್ಗೆ ಕರ್ನಾಟಕ ಉಚ್ಚನ್ಯಾಯಾಲಯವು 1989 (1) Kar LJ 454 ILR-1989 Kar Page No 687 ರಲ್ಲಿ ಆಯಾಜ್‌ ಅಹ್ನದ್‌ V/S State of Karnataka 
ಉಲ್ಲೇಖಿತ ತೀರ್ಪಿನಲ್ಲಿ ತಿಳಿಸಿರುವಂತೆ ವಾಹನದ ಮಾಲೀಕರು ತನ್ನ ವಾಹನದಲ್ಲಿ ಅಕ್ರಮವಾಗಿ ಯಾವುದೇ ಅರಣ್ಯ ವಸ್ತುಗಳನ್ನು ಸಾಗಿಸದಂತೆ 
ಮುಂಜಾಗ್ರತೆ ತೆಗೆದುಕೊಂಡಿರುವ ಬಗ್ಗೆ ಮತ್ತು ಸದರಿಯವರು ಅಂತಹ ಪ್ರಕರಣದ ಬಗ್ಗೆ ತನಗೆ ಮಾಹಿತಿ ಇರಲಿಲ್ಲ ಮತ್ತು ತಾನು ಅದರಲ್ಲಿ ಯಾವುದೇ 
ಬಾಗಿಅಲ್ಲ ಎನ್ನುದನ್ನು ರುಜುವಾತು ಪಡಿಸುವ ಜವಾಬ್ದಾರಿ ಅವರ ಮೇಲಿರುತ್ತದೆ ಸದರಿ ವಾಹನವು ಮುಟ್ಟುಗೋಲು ಹಾಕಿಕೊಳ್ಳಲು ಯಾವುದೇ ಕಾರಣ 
ಇಲ್ಲ ಎನ್ನುವುದನ್ನು ವಿಚಾರಣೆಗೆ ಹಾಜರಾಗಿ ತೋರಿಸಿರುವುದಿಲ್ಲ ಮತ್ತು ರುಜುವಾತು ಪಡಿಸಿಲ್ಲ. 


ಮೇಲೆ ಹೇಳಿದ ಉಲ್ಲೇಖಿತ ತೀರ್ಪಿನಲ್ಲಿ ಅವಲೋಕಿಸಿರುವ ಅಂಶವನ್ನು ಕರ್ನಾಟಕ ಉಚ್ಚನ್ಯಾಯಾಲಯವು ಈ ಹಿಂದೆ ಪ್ರಕಟಿಸಲಾದ 
ತೀರ್ಪು ರಮೇಶ್‌ ಎನ್‌ ದೀಕ್ಷಿತ್‌ '//5 State of Karnataka 1987 (2) kar, LJ, SHN, 278 Page no. & ILR 1985 Kar 2571 ತೀರ್ಪಿನಲ್ಲಿಯೂ ಸಹ 
ಅಭಿಪ್ರಾಯ ವ್ಯಕ್ತ ಪಡಿಸಿರುತ್ತಾರೆ, ಈ ಅಭಿಪ್ರಾಯದ ಅನುಗುಣವಾಗಿ ವಾಹನದ ಮಾಲೀಕರು ವಿಚಾರಣಾ ಕಾಲದಲ್ಲಿ ಹಾಜರಾಗಿ ತಮ್ಮ ವಾಹನವು 
ಅಂತಹ ಕೃತ್ಯಗಳಲ್ಲಿ ಭಾಗವಹಿಸಿರುವುದಿಲ್ಲ ಎಂದು ರುಜುವಾತು ಪಡಿಸಿರುವುದಿಲ್ಲ. ಅಭಿಯೋಜನದ ಪರ ವಿಚಾರಿಸಲಾದ ಸಾಕ್ಷಿದಾರರ ಹೇಳಿಕೆಗಳಿಂದ 
ವಾಹನವು ಯಾವುದೇ ರಹದಾರಿ ಇಲ್ಲದೆ ನೀಲಗಿರಿ 12 ನಾಟಾಗಳನ್ನು ಸಾಗಿಸಲಾಗುತ್ತಿತ್ತು. ಎನ್ನುವ ಬಗ್ಗೆ ಸ್ಪಷ್ಟವಾಗಿ ರುಜುವಾತು ಪಡಿಸುತ್ತವೆ. 


ಆದ್ದರಿಂದ ಸದರಿ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶ ಮಾಡಬೇಕಾಗುತ್ತದೆ. 
ಆದೇಶ 


ಮೇಲೆ ಹೇಳಿದ ಕಾರಣಗಳಿಗೋಸ್ಕರ ಮತ್ತು ವಸ್ತು ಸ್ಥಿತಿ ಹಾಗೂ ದಾಖಲಾತಿಗಳನ್ನು ಆಧರಿಸಿ ಶ್ರೀ ಉಪೇಂದ್ರ ಪ್ರತಾಪ್‌ ಸಿಂಗ್‌ ಭಾ.ಅ.ಸೇ., 
ಪ್ರಾಧೀಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ತುಮಕೂರು ಆದ ನನ್ನಿಂದ ಕರ್ನಾಟಕ ಅರಣ್ಯ ಕಾಯ್ದೆ 1963 71 (ಎ) 2ರಿಂದ 
7(ಜಿ) ಪ್ರಕಾರ ಅಪರಾದ ಸಂಖ್ಯೆ: ಎ8/71 (ಎ)ಅ.ಮೊ. ಪ್ರಕರಣ 8/2008-09 ರಲ್ಲಿ ಬಾಗಿಯಾಗಿದ್ದ ಟ್ರಾಕ್ಟರ್‌ ವಾಹನ Kಸ-44-7 1713 & ಟ್ರೈಲರ್‌ 
ಸಂಖ್ಯೆ: KA--44-T 1714ನ್ನು ಮಧ್ಯಂತರ ಆದೇಶದ ಮೇಲೆ ಮಾಲೀಕರ ವಶಕ್ಕೆ ತೆಗೆದುಕೊಂಡಾಗ ವಾಹನದ ಮಾಲೀಕರಾದ (ಆರ್‌.ಸಿ. ಪುಸ್ತಕದಂತೆ) 
ಶ್ರೀಮತಿ ಬೇಬಿಜಾನ್‌ ಕೋಂ ಲೇಟ್‌ ರಾಜಾಖಾನ್‌ ತಿಮ್ಮನಹಳ್ಳಿ, ಮಾರಮ್ಮನಗುಡಿ ಬೀದಿ, ಕಂದಿಕೆರ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲ್ಲೂಕುರವರು 
ಪ್ರಾಧಿಕಾರದ ಮುಂದೆ ನೀಡಲಾಗಿದ್ದ ರೂ. 0.75 ಲಕ್ಷ ಮೌಲ್ಯದ ಬ್ಯಾಂಕ್‌ ಗ್ಯಾರಂಟಿಯನ್ನು ಹಾಗೂ ಇದೇ ಮೊತ್ತದ ಇಂಡೆಮ್ದೆಟಿ ಬಾಂಡ್‌ನ್ನು 
ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶಿಸಲಾಗಿದೆ. ಸದರಿ ರೂ.0.75 ಲಕ್ಷ ರೂಪಾಯಿಯನ್ನು ಶ್ರೀಮತಿ ಬೀಬಿಜಾನ್‌ ಕೋಂ ಲೇಟ್‌ 
ರಾಜಾಖಾನ್‌, ತಿಮ್ಮನಹಳ್ಳಿ, ಇವರಿಂದ ಕಂದಾಯ ಬಾಕಿಯಂತೆ ವಸೂಲಿ ಮಾಡಲು ಸಂಬಂಧಪಟ್ಟ ವ್ಯಾಪ್ತಿಯ ಕಂದಾಯ ಅಧಿಕಾರಿಗಳಿಗೆ ಕೋರಲು 
ನಿರ್ದೇಶಿಸಲಾಗಿದೆ. ಮತ್ತು ಕೃತ್ಯಕ್ಕೆ ಬಳೆಸಿದ ವಾಹನವು ಪ್ರಕರಣದಲ್ಲಿ ಬಾಗಿಯಾಗಿರುತ್ತದೆ, ಎಂದು ಸ್ಪಷ್ಟವಾಗಿ ಕಂಡುಬಂದಿರುವುದರಿಂದ ಸದರಿ ವಾಹನ 
ಟ್ರ್ಯಾಕ್ಟರ್‌ ಹಾಗೂ ಟ್ರೈಲರ್‌ಅನ್ನು ಸರ್ಕಾರದ ಪರವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ವಾಹನವು ಹಾಲಿ ಇರುವ ಸ್ಥಳದ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ವಾಹನದ ಅಮಾನತ್ತು ಪ್ರಕ್ರಿಯೆಯಲ್ಲಿ ಸಹಕರಿಸಲು ಕೋರಲು ಹಾಗೂ ಅದೇ ರೀತಿ ಸಂಬಂಧ ಪಟ್ಟ ವ್ಯಾಪ್ತಿಯ ಇಲಾಖಾ 
ಅಧಿಕಾರಿಗಳಿಗೆ ವಾಹನವನ್ನು ವಶಕ್ಕೆ ತೆಗೆದುಕೊಳ್ಳಲು ಸೂಚಿಸಲು ಆದೇಶಿಸಲಾಗಿದೆ. 


ಈ ವಾಹನವು ಎಲ್ಲಾ ಯಣ ಭಾರಗಳಿಂದ ಮುಕ್ತವಾಗಿದೆ ಎಂದು ಸದರಿ ಆದೇಶವನ್ನು ನನ್ನ ಉಕ್ತ ಲೇಖನದಂತೆ ಬೆರಳಚ್ಚುಗಾರರು 
ಸಿದ್ದ ಪಡಿಸಿದ ನಂತರ ಪರಿಶೀಲನೆ ಮಾಡಿ ನ್ಯಾಯಾಲಯದಲ್ಲಿ ಈ ದಿನ ಅಂದರೆ ದಿನಾಂಕ: 19-02-2011ರಂದು ನನ್ನ ಸಹಿ ಹಾಗೂ 
ಮುದೆಯೊಂದಿಗೆ ಆದೇಶ ಹೊರಡಿಸಲಾಗಿದೆ. 


ಪ್ರಾಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ತುಮಕೂರು ವಿಭಾಗ, ತುಮಕೂರು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೬೧ 





ಅನುಬಂಧ 


1... ಅಭೀಯೋಜನದ ಪರ ವಿಚಾರಣೆ ಮಾಡಲಾದ ಸಾಕ್ಷಿಗಳು: 
ಪ್ರಾ.ಸಾ - 1. ಬಿ.ಸಿ. ಹರೀಶ್‌, ವಲಯ ಅರಣ್ಯಾಧಿಕಾರಿ, 
ಬುಕ್ಕಾಪಟ್ಟಣ ವಲಯ, ಬುಕ್ಕಾಪಟ್ಟಣ. 
ಪ್ರಾಸಾ - 2. ಅಂಚೆ ಹನುಮಂತರಾಯಪ್ಪ, ಅರಣ್ಯ ರಕ್ಷಕ, 
ಬುಕ್ಕಾಪಟ್ಟಣ ವಲಯ, ಬುಕ್ಕಾಪಟ್ಟಣ. 


2) ಅಭಿಯೋಜನದ ಪರ ಗುರ್ತಿಸಿಕೊಂಡ ದಾಖಲೆಗಳು:- 
ನಿಶಾನೆ: 1. ಪ್ರಥಮ ಮಾಹಿತಿ ವರದಿ 

. ಮಹಜರ್‌ 

. ಸೀಜರ್‌ ರಿಫೋಟ್‌ 

. ತನಿಖಾ ವರದಿ 

. ಅಪರಾಧಿಗಳ ಹೇಳಿಕೆ (ರಾಜಾಖಾನ್‌) 


Wm ಯು YW NN = 


3) ಅಭಿಯೋಜನದ ಪರ ಗುರ್ತಿಸಿಕೊಂಡ ಮುದ್ದೆಮಾಲುಗಳು:- 
ಎಂ.ಒ. 1 ಟ್ರಾಕ್ಟರ್‌ ಕೆ.ಎ 44-7-1713 ಟ್ರೈಲರ್‌ ಸಂಖ್ಯೆ: ಕೆ.ಎ.44-ಟ-1714 
2) 2 ನೀಲಗಿರಿ ತುಂಡುಗಳು/ 5-5 ಘನ ಮೀಟರ್‌ 


ಪ್ರಾಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಪಿ.ಆರ್‌. 1030 ತುಮಕೂರು ವಿಭಾಗ, ತುಮಕೂರು 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 66 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ: 31-08-2012. 


ಅಧಿಸೂಚನೆ ಸಂಖ್ಯೆ:ಕಂಇ 04 ಎಟಿಎಸ್‌ 1996, ದಿನಾಂಕ: 01.04.1998 ರಲ್ಲಿ ಪಕಟಗೊಂಡ ತಹಶೀಲ್ದಾರ್‌ ಗೇಡ್‌-! ವೃಂದದ ತಾತ್ಕಾಲಿಕ 
ಜೇಷ್ಟತಾ ಪಟ್ಟಿಯಲ್ಲಿ ಜೇಷ್ಟತಾ ಸಂಖ್ಯೆ251 ರ ಶೀ ಕೆ.ಜಿ. ರಮಾನಾಥ ಶೆಟ್ಟಿ ಹಾಗೂ ಜೇಷ್ಟ ಸಂಖ್ಯೆ:252 ರಲ್ಲಿ ಶೀ ಎಂ.ಕೆ.ಶೀರಂಗಯ್ಯ ಅವರ ಮಧ್ಯೆ 
ಶೀಮತಿ ಸಿ.ಪಿ.ಶೈಲಜ ಅವರ ಜೇಷ್ಠತೆಯನ್ನು 251-ಎ ಎಂದು ಪಕಟಿಸಿರುವುದನ್ನು ಪರಿಷ್ಕರಿಸಿ ಶ್ರೀ ಎಸ್‌.ಪಾಲಯ್ಯ ಅವರ ಜೇಷ್ಠತೆಯನ್ನು 251-ಎ 
ಎಂತಲೂ ಹಾಗೂ ಶೀಮತಿ ಸಿ.ಪಿ.ಶೈಲಜ ಅವರ ಜೇಷ್ಟತೆಯನ್ನು 251-ಬಿ ಎಂದು ಸೇರಿಸಿ ಒಂದು ಅಧಿಸೂಚನೆ ಹೊರಡಿಸುವ ಬಗ್ಗೆ 
ಸಂಬಂಧಿಸಿದವರಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಅಗತ್ಯ ದಾಖಲೆಗಳೊಂದಿಗೆ ಲಿಖಿತವಾಗಿ 15 ದಿನಗಳೊಳಗಾಗಿ ಸರ್ಕಾರಕ್ಕೆ 
ಸಲ್ಲಿಸುವಂತೆ ದಿನಾಂಕ:12.06.2012 ರಂದು ಅಧಿಸೂಚನೆ ಹೊರಡಿಸಲಾಗಿತ್ತು 


ಇದರಿಂದ, ಬಾದಿತರಾದ ಶೀ ಎಂ.ಕೆ.ಶೀರಂಗಯ್ಯ, ಅಪರ ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ ಅವರು ನಿಗಧಿಪಡಿಸಿದ ಅವಧಿಯೊಳಗೆ 
ಈ ಅಧಿಸೂಚನೆಗೆ ಆಕ್ಷೇಪಣೆ ಸಲ್ಲಿಸಿರುತ್ತಾರೆ. ಕರ್ನಾಟಕ ನಾಗರೀಕ ಸೇವಾ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನು ವೃಂದ 
`ಎ` ಮತ್ತು `ಬಿ` ಗುಂಪಿನ ಹುದ್ದೆಗಳಿಗೆ ವಿಶೇಷ ನೇಮಕಾತಿ) ನಿಯಮಾವಳಿ 1985 ರನ್ವಯ ಪರಿವೀಕ್ಷಣ ತಹಶೀಲ್ದಾರ್‌ ಗೇಡ್‌-2 ವೃಂದಕ್ಕೆ ನೇಮಕಾತಿ 
ಹೊಂದಿದ ತಹಶೀಲ್ದಾರರುಗಳ ಜೇಷ್ಠತೆಯನ್ನು ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಆರ್‌ಡಿ 12 ಎಎಸ್‌ಜಿ 2001, ದಿನಾ೦ಕ:11.06.2007 ರಲ್ಲಿ ಪಕಟಿಸಿರುವ 
ತಹಶೀಲ್ದಾರ್‌ ಗೇಡ್‌-2 ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ ನಿಗಧಿಪಡಿಸಿರುವ ಜೇಷ್ಟತಾ ಕಮಾಂಕ ಸರಿ ಇರುತ್ತದೆ. ಈ ಜೇಷ್ಟತಾ ಪಟ್ಟಿ ಆಯ್ಕೆ 
ಪಟ್ಟಿಯಂತೆ ಇದ್ದು, ಈ ಜೇಷ್ಟತಾ ಪಟ್ಟ ಆಧಾರದ ಮೇಲೆ ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಆರ್‌ಡಿ 08 ಎಟಿಎಸ್‌ 1996, ದಿನಾ೦ಕ:29.05.1996 ರಲ್ಲಿ 
ತಹಶೀಲ್ದಾರ್‌ ಗೇಡ್‌-2 ವೃಂದದಿಂದ ತಹಶೀಲ್ದಾರ್‌ ಗೇಡ್‌-1 ವೃಂದಕ್ಕೆ ಈ ಕೆಳಕಂಡ ಕಮಾಂಕದಲ್ಲಿ ಪದೋನ್ನತಿ ನೀಡಲಾಗಿದೆ ಎಂದು ತಿಳಿಸಿರುತ್ತಾರೆ. 
1. ಶೀ ಎಂ.ಕೆ.ಶೀರಂಗಯ್ಯ 
2: ಶೀ ಕೆ.ಜಿ. ರಮಾನಾಥ ಶೆಟ್ಟಿ 


3. ಶೀಮತಿ ಸಿ.ಪಿ.ಶೈಲಜ 


ಮುಂದುವರೆದು ಪದೋನ್ನತಿ ನೀಡುವ ಸಂದರ್ಭದಲ್ಲಿ ಮೀಸಲಾತಿ ಬಿಂದುವನ್ನು ಅನುಸರಿಸಿ, ಪರಿಶಿಷ್ಟ ಜಾತಿಗೆ ಸೇರಿದ ಅವರನ್ನು ಪರಿಶಿಷ್ಟ 
ಜಾತಿಗೆ ಮೀಸಲಿಟ್ಟ ಬಿಂದುವಿನ ಆಧಾರದ ಮೇಲೆ ಪರಿಗಣಿಸಿ ಇಲಾಖಾ ಮುಂಬಡ್ತಿ ಸಮಿತಿ ನಡವಳಿಯನ್ನು ಮಾಡಿ, ಸರ್ಕಾರಿ ಅಧಿಸೂಚನೆ 
ಸಂಖ್ಯೆ:ಆರ್‌ಡಿ 12 ಎಎಸ್‌ಜಿ 2001, ದಿನಾಂಕ:11.06.2007 ರಲ್ಲಿ ಪಕಟಿಸಿರುವ ಜೇಷ್ಟತಾ ಪಟ್ಟಿಯಲ್ಲಿ ಹಿರಿಯವರನಾಗಿದ್ದರೂ ಸಹ ಅವರಿಗೆ ಪರಿಶಿಷ್ಟ 
ಜಾತಿ ಮೀಸಲಾತಿ ಬಿಂದುವಿನ ಆಧಾರದ ಮೇಲೆ ಉಳಿದ ಎಲ್ಲಾ ಅಭ್ಯರ್ಥಿಗಳಿಗಿಂತ ಅವರ ಜೇಷ್ಠತೆಯನ್ನು ಮೇಲ್ಜಾಗದಲ್ಲಿ ನಮೂದಿಸಿರುವುದು 
ಕಮಬದ್ಧವಾಗಿರುತ್ತದೆಂದು ತಿಳಿಸಿರುತ್ತಾರೆ. 


೫.೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಅವರಿಗೆ ಪದೋನ್ನತಿ ನೀಡುವ ಸಂದರ್ಭದಲ್ಲಿ, ಆರು ಅಭ್ಯರ್ಥಿಗಳ ಪೈಕಿ ಮೂರು ಜನಕ್ಕೆ ಮಾತ್ರ ತಹಶೀಲ್ದಾರ್‌ ಗೇಡ್‌-! ಪದೋನ್ನತಿ 
ನೀಡಿದ್ದು, ಉಳಿದ 2 ಅಭ್ಯರ್ಥಿಗಳಾದ ಶೀಮತಿ ಶೈಲಜಾ ಮತ್ತು ಶ್ರೀ ಶಿವಯ್ಯ ಇವರ ಬಗ್ಗೆ ಸಿಸಿಎ ಪಕರಣವಿದ್ದ ಕಾರಣ ಹಾಗೂ ಶ್ರೀ ಉಪೇಂದ್ರ 
ನಾಯಕ್‌ ರವರು ಇಲಾಖಾ ಪರೀಕ್ಷೆ ಉರ್ತೀರಾಗದ ಕಾರಣ ತಹಶೀಲ್ದಾರ್‌ ಗೇಡ್‌-1 ಹುದ್ದೆಗೆ ಪದೋನ್ನತಿ ನೀಡಿರಲಿಲ್ಲ. ತದ ನಂತರ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ-ಕಂಇ 15 ಎಟಿಎಸ್‌ 2000, ದಿನಾ೦ಕ:18.01.2001 ರಲ್ಲಿ ಶೀಮತಿ ಶೈಲಜಾ ರವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 
(ಆರ್‌ಪಿಪಿಪಿ) ನಿಯಮ 1978 ರ ನಿಯಮ 3(1)(ಎ) ರನ್ವಯ ಜೇಷ್ನತೆಯಲ್ಲಿ ಅವರಿಗಿಂತ ಕಿರಿಯರಾದ ಶೀ ಎಂ.ಕೆ.ಶೀರಂಗಯ್ಯ ರವರಿಗೆ ಮುಂಬಡ್ತಿ 
ನೀಡಿದ ದಿನಾಂಕ:29.05.1996 ರಿಂದ ಪೂರ್ವಾನ್ವಯವಾಗುವಂತೆ ತಹಶೀಲ್ದಾರ್‌ ಗೇಡ್‌-1 ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ ಎಂದು ತಿಳಿಸಲಾಗಿದೆ. 
ಈಗಾಗಲೇ ಮೇಲ್ಭಾಗದಲ್ಲಿ ವಿವರಿಸಿದಂತೆ ಶೀಮತಿ ಶೈಲಜಾ ರವರಿಗಿಂತ ತಹಶೀಲ್ದಾರ್‌ ಗೇಡ್‌-2 ಜೇಷ್ಠತೆಯಲ್ಲಿ ಕಿರಿಯವರಾಗಿದ್ದರೂ ಸಹ ನನಗೆ 
ಪರಿಶಿಷ್ಟ ಜಾತಿ ಮೀಸಲಾತಿ ಬಿಂದುವನ್ನು ಅನುಸರಿಸಿ ಪದೋನ್ನತಿ ನೀಡಿದ್ದರಿಂದ ತಹಶೀಲ್ದಾರ್‌ ಗೇಡ್‌-! ಜೇಷ್ಟತಾ ಪಟ್ಟಿಯಲ್ಲಿ ಸ್ವಾಭಾವಿಕವಾಗಿ ಅವರ 
ಹೆಸರು ಈ ಬ್ಯಾಚ್‌ನ ಎಲ್ಲಾ ಅಭ್ಯರ್ಥಿಗಳಿಗಿಂತ ಮೇಲ್ಭಾಗದ ಜೇಷ್ಟತೆ ಕಮಾಂಕದಲ್ಲಿ ಇಡಬೇಕಾಗಿರುತ್ತದೆ. ಅಲ್ಲದೇ ಜೇಷ್ನತಾ ಪಟ್ಟಿ ಅಂತಿಮಗೊಳಿಸಿ 
ಆಕ್ಷೇಪಣೆ ಕರೆಯಲಾಗಿದ್ದರೂ ಸಹ ಆ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಸದೆ ಈಗ ಜೇಷ್ಟತಾ ಪಟ್ಟಿ ಸರಿಪಡಿಸಲು ಕೋರಿಕೆ ಸಲ್ಲಿಸಿರುವುದು ನಿಯಮಾವಳಿ 


ಪಕಾರ ಸಮಂಜಸವಾಗಿಲ್ಲವೆಂದು ಆಕ್ಷೇಪಣೆಯನ್ನು ಸಲ್ಲಿಸಿರುತ್ತಾರೆ. 


ಶೀ ಎಸ್‌.ಪಾಲಯ್ಯ ಅವರ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗಿ, ಅವರ ಆಕ್ಷೇಪಣೆಯಂತೆ ಅವರು ತಿಳಿಸಿರುವಂತೆ ಸರ್ಕಾರಿ ಅಧಿಸೂಚನೆ 
ಸಂಖ್ಯೆ-ಕಂಇ 08 ಎಟಿಎಸ್‌ 1996, ದಿನಾಂಕ:29.05.1996 ರಲ್ಲಿ ತಹಶೀಲ್ದಾರ್‌ ಗೇಡ್‌-2 ವೃಂದದಿಂದ ತಹಶೀಲ್ದಾರ್‌ ಗೇಡ್‌-! ವೃಂದಕ್ಕೆ 
ಶ್ರೀ ಎಂ.ಕೆ.ಶೀರಂಗಯ್ಯ, ಶೀ ಎಸ್‌.ಪಾಲಯ್ಯ ಮತ್ತು ಶೀ ನಾಗರಾಜ್‌ ಅವರಿಗೆ ಒಂದೇ ಅಧಿಸೂಚನೆಯಲ್ಲಿ ಒಂದೇ ದಿನಾಂಕದಂದು ಪದೋನ್ನತಿ 
ನೀಡಲಾಗಿದೆ. ಸೇವಾ ಹಿರಿತನವನ್ನು ಕರ್ನಾಟಕ ಸರ್ಕಾರಿ ನೌಕರರ (ಜೇಷ್ಟತೆ) ನಿಯಮಾವಳಿ 1957 ರ ನಿಯಮ 4 ರನ್ವಯ ನಿಗಧಿಪಡಿಸಬೇಕಾಗುತ್ತದೆ. 
ಸದರಿ ನಿಯಮದ ಉದ್ಯತ ಭಾಗ ಈ ಕೆಳಕಂಡಂತಿದೆ: 


When promotions to a class of post or Cadre are made on the basis of Seniority-cum-merit at the same time, the 


relative seniority shall be determined:- 


i) If promotions are made from any one cadre or class of post, by their seniority inter-se in the lower cadre or class 


of post; 


ಈ ನಿಯಮದನ್ವಯ, ಒಂದೇ ತಂಡದಲ್ಲಿ ಆಯ್ಕೆಯಾದವರ ಪದೋನ್ನತಿ ಒಂದೇ ದಿನಾಂಕದಂದು ನೀಡಿದಾಗ ಆಯ್ಕೆಯಾದ ಜೇಷ್ಟತೆಯನುಸಾರ 
ಸೇವಾ ಜೇಷ್ಠತೆಯನ್ನು ನಿಗಧಿಪಡಿಸಬೇಕಾಗಿರುತ್ತದೆ. ಈ ತತ್ವದ ಆಧಾರದ ಮೇರೆಗೆ ಶೀಮತಿ ಸಿ.ಪಿ.ಶೈಲಜಾ ಅವರಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು (ಆರ್‌ಪಿಪಿಪಿ) ನಿಯಮ 1978 ರ ನಿಯಮ 3(1)(ಎ) ರನ್ವಯ ಜೇಷ್ಟತೆಯಲ್ಲಿ ಅವರಿಗಿಂತ ಕಿರಿಯರಾದ ಶೀ ಎಂ.ಕೆ.ಶೀರಂಗಯ್ಯವರಿಗೆ 
ಪದೋನ್ನತಿ ನೀಡಿದ ದಿನಾಂಕದಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ತಹಶೀಲ್ದಾರ್‌ ಗೇಡ್‌-! ವೃಂದಕ್ಕೆ ಸರ್ಕಾರಿ ಅಧಿಸೂಚನೆ 
ಸಂಖ್ಯೆ:ಕಂಇ 15 ಎಟಿಎಸ್‌ 2000, ದಿನಾ೦ಕ:18.02.2001 ರಂದು ಪದೋನ್ನತಿ ನೀಡಲಾಗಿದೆ. 


ಮುಂದುವರೆದು, ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಕಂಇ 04 ಎಟಿಎಸ್‌ 1996, ದಿನಾಂಕ: 01.04.1998 ರಲ್ಲಿ ಪಕಟಗೊಂಡ ತಹಶೀಲ್ದಾರರ 
ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯಲ್ಲಿ ಜೇಷ್ಟತಾ ಸಂಖ್ಯೆ:251 ರ ಶೀ ಕೆ.ಜಿ. ರಾಮನಾಥ ಶೆಟ್ಟಿ ಹಾಗೂ ಜೇಷ್ಟತಾ ಸಂಖ್ಯೆ:252 ರ ಶೀ ಎಂ.ಕೆ. ಶ್ರೀರಂಗಯ್ಯ 
ರವರ ನಡುವೆ 251-ಎ ಎ೦ದು ಸೇರಿಸಿ, ಶೀಮತಿ ಸಿ.ಪಿ.ಶೈಲಜಾ ರವರ ಹೆಸರನ್ನು ತಹಶೀಲ್ದಾರ್‌ ಗೇಡ್‌-! ವೃಂದದ ಜೇಷ್ಟತಾ ಪಟ್ಟಿಯಲ್ಲಿ ಸೇರಿಸಲು 
ಆಕ್ಷೇಪಣೆಗಳನ್ನು ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಕಂಇ 15 ಎಟಿಎಸ್‌ 2000, ದಿನಾಂಕ:15.06.2002 ರಲ್ಲಿ ಕೋರಲಾಗಿ ಈ ಅವಧಿಯಲ್ಲಿ ಯಾವುದೇ 
ಆಕ್ಷೇಪಣೆ ಬಾರದೇ ಇದ್ದುರಿಂದ ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಆರ್‌ಡಿ 15 ಎಟಿಎಸ್‌ 2000, ದಿನಾಂಕ:16.11.2002 ರಲ್ಲಿ ಶೀಮತಿ ಸಿ.ಪಿ.ಶೈಲಜಾ ಅವರ 
ಹೆಸರನ್ನು 251-ಎ ಎಂದು ಸೇರಿಸಿ ಸೇರ್ಪಡೆ ಮಾಡಿ ಶ್ರೀ ಎಂ.ಕೆ.ಶೀರಂಗಯ್ಯ ಅವರಿಗಿಂತ ಮೇಲೆ ಸೇವಾ ಜೇಷ್ಟತೆ ನಿಗಧಿಪಡಿಸಲಾಗಿದೆ. ಈ ಸೇರ್ಪಡೆ 
ಆದೇಶದ ಮೇರೆಗೆ ಕೆ.ಎ.ಎಸ್‌ ಕಿ.ಶೇ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಸಿಆಸುಇ 03 ಎಸ್‌ಕೆಜಿ 2000, ದಿನಾಂಕ:04.03.2006 ರಲ್ಲಿ 
ಶೀಮತಿ ಸಿ.ಪಿ.ಶೈಲಜಾ ರವರ ಹೆಸರನ್ನು ಜೇಷ್ಟತಾ ಸಂಖ್ಯೆ:1168 ರಲ್ಲು, ಶೀ ಎಂ.ಕೆ. ಶೀರಂಗಯ್ಯ ರವರ ಹೆಸರನ್ನು ಜೇಷ್ಟತಾ ಸಂಖ್ಯೆ:1169 ಮತ್ತು 
ಶೀ ಎಸ್‌.ಪಾಲಯ್ಯ ಅವರ ಹೆಸರನ್ನು ಜೇಷ್ಟತಾ ಸಂಖ್ಯೆ:1171 ರಲ್ಲಿ ಪಚುರಪಡಿಸಲಾಗಿದೆ. 


ಶೀಮತಿ ಸಿ.ಪಿ.ಶೈಲಜಾ ಮತ್ತು ಶೀ ಎಸ್‌.ಪಾಲಯ್ಯ ಇಬ್ಬರು ಪರಿಶಿಷ್ಟ ಪಂಗಡದ ಅಧಿಕಾರಿಗಳು ಸೇವೆಗೆ ಸೇರುವ ಆಯ್ಕೆಪಟ್ಟಯಲ್ಲಿ 
ಶ್ರೀ ಎಸ್‌.ಪಾಲಯ್ಯ ಅವರು ಶೀಮತಿ ಸಿ.ಪಿ.ಶೈಲಜಾ ಅವರಿಗಿಂತ ಮೇಲಿನ ಕಮಾಂಕದಲ್ಲಿರುತ್ತಾರೆ. ಶೀ ಎಂ.ಕೆ. ಶ್ರೀರಂಗಯ್ಯ ರವರಿಗಿ೦ತ 
ಶ್ರೀ ಎಸ್‌.ಪಾಲಯ್ಯ ಮತ್ತು ಶೀಮತಿ ಸಿ.ಪಿ.ಶೈಲಜಾ ಅವರು ಹಿರಿಯರಾಗಿದ್ದು, ಶೀಮತಿ ಸಿ.ಪಿ.ಶೈಲಜಾ ಅವರ ಹೆಸರನ್ನು ಮಾತ್ರ 
ಕೀ ಎಂ.ಕೆ. ಶ್ರೀರಂಗಯ್ಯ ಅವರಿಗಿಂತ ಮೇಲಿನ ಜೇಷ್ಠತೆಯಲ್ಲಿ ಪಕಟಿಸಲಾಗಿದೆ. ಆದರೆ, ಶೀ ಎಸ್‌. ಪಾಲಯ್ಯ ಅವರನು ಕೆಳಗಡೆ ಸೇವಾ ಜೇಷ್ಟತೆ ನಿಗಧಿ 
ಪಡಿಸಿರುವುದು ಕರ್ನಾಟಕ ಸರ್ಕಾರಿ ನೌಕರರುಗಳ (ಜೇಷ್ಟತೆ) "ನಿಯಮಗಳು 1957 ರ ನಿಯಮ 4(1) ಕ್ಕೆ ವಿರುದ್ದವಾಗಿರುತ್ತದೆ. ವಾಸ್ತವವಾಗಿ 
ಶೀ ಎಸ ಸ್‌.ಪಾಲಯ್ಯ ಅವರ ಹೆಸರನ್ನು ಶೀಮತಿ ಸಿ.ಪಿ.ಶೈಲಜಾ ಅವರಿಗಿಂತ ಮೇಲೆ ಪಕಟಿಸುವುದು ನಿಯಮಗಳಿಗನುಸಾರವಾಗಿರುತ್ತದೆ. 
ಶೀ ಎಂ.ಕೆ.ಶೀರಂಗಯ್ಯ ಅವರ ಆಕ್ಷೇಪಣೆಯನ್ನು ತಿರಸ್ಕರಿಸಿ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಆರ್‌ಡಿ 4 ಎಟಿಎಸ್‌ 1996, 
ದಿನಾಂಕ: 01.04.1998ರ ಅಧಿಸೂಚನೆಯಲ್ಲಿ ಶೀಮತಿ ಸಿ.ಪಿ.ಶೈಲಜಾ ಅವರ ಜೇಷ್ಠತೆಯನ್ನು ಆಯ್ಕೆಪಟ್ಟಿಯಲ್ಲಿ ಶೀ ಎಸ್‌.ಪಾಲಯ್ಯ ಅವರಿಗಿಂತ 
ಕಿರಿಯರಾಗಿರುವುದರಿಂದ, ಅವರ ಹೆಸರನ್ನು ಕ್ರಸಂ. 251 ರ ಶೀ ಕೆ.ಜಿ. ರಮಾನಾಥ ಶೆಟ್ಟಿ ಹಾಗೂ ಕ್ರಸಂ.252 ರ ಶೀ ಎಂ.ಕೆ.ಶೀರಂಗಯ್ಯ 
ನವರ ಮಧ್ಯೆ ಈ ಕೆಳಕಂಡಂತೆ ಜೇಷ್ಟತೆಯನ್ನು ಪರಿಷ್ಕರಿಸಲಾಗಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ೫೨೬೩ 














ತಹಶೀಲ್ದಾರ್‌ ತಹಶೀಲ್ದಾರ್‌ 
ಕ್ರಸಂ. ಅಧಿಕಾರಿಯ ಹೆಸರು ಜನ್ಮ ದಿನಾಂಕ ಗುಂಪು-ಬಿ ವೃಂದದಲ್ಲಿ ನೀಡಲಾದ ಗೇಡ್‌-1 ವೃಂದಕ್ಕೆ ಮುಂಬಡ್ತಿ 
ಇ) 
ಅರ್ಹತಾ ದಿನಾಂಕ ಹೊಂದಿದ ದಿನಾಂಕ 
251-ಎ |ಶೀ ಎಸ್‌.ಪಾಲಯ್ಯ 01.07.1959 14.09.1993 29.05.1996 
ಎ 
251-ಬಿ | ಶೀಮತಿ ಸಿ.ಪಿ.ಶೈಲಜ 27.02.1961 23.09.1993 29.05.1996 
ಇ 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ.ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1200 ಕಂದಾಯ ಇಲಾಖೆ (ಸೇವೆಗಳು-3). 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 


ಪ್ರಕರಣ ಸಂಖ್ಯೆ :- ಡಬ್ಲೂ ೫ ಸಿಎ/ಎಫ್‌ಸಿ :-09/2011 


ಅರ್ಜಿದಾರರು ಪ್ರತಿವಾದಿಗಳು 
1 ಶ್ರೀಮತಿ ಪ್ರೇಮ ಕೋಂ ಲೇಟ್‌ ವೆಂಕಟರಾಮಯ್ಯ ಶ್ರೀ ಸುಬ್ರಮಣ್ಯಂ ಬಿನ್‌ ಗೋರೆಲ್ಲ ವೆಂಕಟಸ್ವಾಮಿ 
2. ಮಾಸ್ಟರ್‌ ಅಮರೇಶ್‌ ಬಿನ್‌ ಲೇಟ್‌ ವೆಂಕಟರಾಮಯ್ಯ ವಹಷ ವಾಸ:- ಗಡ್ಡರು ಗ್ರಾ ಮಡಗಲಪಟ್ಟಿ (ಪಂ) 
3. ಮಾಸ್ಟರ್‌ ದಿನೇಶ್‌ ಬಿನ್‌ ಲೇಟ್‌ ವೆಂಕಟರಾಮಯ್ಯ ಕ ಪುಂಗನೂರು ಮಂಡಲಂ ಚಿತ್ತೂರು ಜಿ 
ವಾಸ:- ದಿನ್ನೂರು (ವಿ) ಬಲಮಂದ ಅಂಚೆ ಬೂದಿಕೋಟೆ 
ಹೋಬಳಿ ಬಂಗಾರಪೇಟೆ ತಾ ಕೋಲಾರ ಜಿ 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಪ್ರೇಮ ಅವರು ತಮ್ಮ ಗಂಡ ಲೇಟ್‌ ವೆಂಕಟರಾಮಯ್ಯ ಅವರು ದಿ. ಶ್ರೀ ಕೆ.ಜಿ. ಸುಬ್ರಮಣ್ಯಂ ಬಳಿ ಕೂಲಿ ಆಗಿದ್ದು, 
ಕರ್ತವ್ಯ ನಿರತನಾಗಿದ್ದಾಗ ದಿ:-01-06-2009 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿದಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:- 29-09-2011 ರಂದು 
ನೀಡಲಾಗಿದೆ. 
ಎಸ್‌.ರೇವಣ್ಣ 
ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1076 ಕೋಲಾರ ಉಪ ವಿಭಾಗ, ಕೋಲಾರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 


ಪ್ರಕರಣ ಸಂಖ್ಯೆ :- ಡಬ್ಲೂ ೫ ಸಿಎ/ಎಫ್‌ಸಿ :-11/2011 


ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ಮಾಲಾ ಕೋಂ ಲೇಟ್‌ ಮುನಿಯಪ್ಪ 1. ಐ ಅಬಿದುಲ್ಲಾಖಾನ್‌ ಬಿನ್‌ ಇನಾಯತ್‌ ವುಲ್ಲಾ ಖಾನ್‌ 
2. ಕುಮಾರಿ ಸ್ವಾತಿ ಬಿನ್‌ ಲೇಟ್‌ ಮುನಿಯಪ್ಪ ವಾಸ:- ನಂ;100 ಸೀತಾನಾಯಕನಹಳ್ಳಿ ಲಕ್ಕೂರು ಹೋಬಳಿ 


ಮಾಲೂರು ತಾ 
ವಿರುದ್ದ 2. ಯುನೈಟಡ್‌ ಇಂಡಿಯಾ ಇನ್‌ಷ್ಯೂರೆನ್ಸ್‌ ಕಂ.ಲಿ, ಡಿವಿಜನಲ್‌ 
ಕಛೇರಿ ರಾಬರ್ಟ್‌ಸನ್‌ಪೇಟೆ ಕೆಜಿ.ಎಫ್‌ ಕೋಲಾರ 


3. ಮಾಸ್ಟರ್‌ ಬಾಲಾಜಿ ಬಿನ್‌ ಲೇಟ್‌ ಮುನಿಯಪ್ಪ 
4. ವೆಂಕಟಪ್ಪ ಬಿನ್‌ ವೆಂಕಟರಾಮಪ್ಪ 


ವಾಸ:- ಎಡಿ.ಕಾಲೋನಿ ಗಾಂಧಿ ಸರ್ಕಲ್‌ ಪಟೇಲಮ್ಮ 
ಬಡಾವಣೇ ಟೌನ್‌ ಕೋಲಾರ ಜಿ 


೫.೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೧೨ ಭಾಗ ೩ 





ಅಧಿಸೂಚನೆ 


ಅರ್ಜಿದಾರರಾದ .ಶ್ರೀಮತಿ ಮಾಲಾ ಅವರು ತಮ್ಮ ಗಂಡ ಲೇಟ್‌ ಮುನಿಯಪ್ಪ ಅವರು ದಿ. ಐ ಅಬಿದುಲ್ಲಾಖಾನ್‌ ಬಳಿ ಚಾಲಕ ಆಗಿದ್ದು, 
ಕರ್ತವ್ಯ ನಿರತನಾಗಿದ್ದಾಗ ದಿ:-13-08-2011 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿದಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:- 20-04-2012 ರಂದು 
ನೀಡಲಾಗಿದೆ. 
ಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1078 ಕೋಲಾರ ಉಪ ವಿಭಾಗ, ಕೋಲಾರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 


ಪ್ರಕರಣ ಸಂಖ್ಯೆ :- ಡಬ್ಲೂ ೫ ಸಿಎ/ಎಫ್‌ಸಿ :—14/2012 


ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ಕುಮುಧಾ ಎ೦ ಕೋಂ ಲೇಟ್‌ ರಾಮಚಂದ್ರನ್‌ ವಯಸ್ಸು 37 ವರ್ಷ ಶ್ರೀನಿವಾಸ ಬಿನ್‌ ಮುನಿವೆಂಕಟಪ್ಪ 
2. ಕುಮಾರಿ ಮಾಲಾರ್‌ ಆರ್‌ ಬಿನ್‌ ಲೇಟ್‌ ರಾಮಚಂದ್ರನ್‌ ವಯಸ್ಸು 20 ವರ್ಷ ವಯಸ್ಕರು ವಾಸ:- ಕುಸನಹಳ್ಳಿ 
3. ಕುಮಾರಿ ನಿತ್ಯಾ ಆರ್‌ ಲೇಟ್‌ ರಾಮಚಂದ್ರನ್‌ ವಯಸ್ಸು 17 ವರ್ಷ ಗ್ರಾಮ ಕುಸನಪಲ್ಲಿ ಅಂಚೆ 
4. ಕುಮಾರಿ ದಿನ್ಯ ಆರ್‌ ಲೇಟ್‌ ರಾಮಚಂದ್ರನ್‌ ವಯಸ್ಸು 07 ವರ್ಷ ರಾಬರ್ಬ್‌ಸನ್‌ಪೇಟೆ ಹೋಬಳಿ, 
5... ಮಾಸ್ಟರ್‌ ಯಶವಂತ್‌ ರಾಜ್‌ ಆರ್‌ ಲೇಟ್‌ ರಾಮಚಂದ್ರನ್‌ ವಯಸ್ಸು 05 ವರ್ಷ ವಿರುದ್ದ ಕೆಜಿಎಫ್‌ ಬಂಗಾರಪೇಟೆ ತಾ 
ಅರ್ಜಿದಾರರು 3ರಿಂದ 5ರವರು ಅಪ್ರಾಪ್ತ ವಯಸ್ಸಾರಿರುವುದರಿಂದ ಅವರ ಪರ ಅವರ ಕೋಲಾರ ಜಿ 


ತಾಯಿಯಾದ ಶ್ರೀಮತಿ ಕುಮುಧಾ 1ನೇ ಅರ್ಜಿದಾರರು ಗಾರ್ಡಿಯನ್‌ ಆಗಿರುತ್ತಾರೆ 
ವಾಸ:-114 2ನೇ ಕ್ರಾಸ್‌ 6ನೇ ಅಡ್ಡರಸ್ತೆ, ರಾಬರ್ಟ್‌ಸನ್‌ಪೇಟೆ ಕೆಜಿಎಫ್‌ ಬಂಗಾರಪೇಟೆ ತಾ 
ಕೋಲಾರ ಜಿಲ್ಲೆ 
ಅಧಿಸೂಚನೆ 


ಅರ್ಜಿದಾರರಾದ .ಶ್ರೀಮತಿ ಕುಮುಧಾ ಎ೦ ಅವರು ತಮ್ಮ ಗಂಡ ಲೇಟ್‌ ರಾಮಚಂದ್ರನ್‌ ಅವರು ದಿ. ಶ್ರೀನಿವಾಸ ಬಿನ್‌ ಮುನಿವೆಂಕಟಪ್ಪ 
ವಯಸ್ಕರು ವಾಸ:- ಕುಸನಹಳ್ಳಿ ಗ್ರಾಮ ಕುಸನಪಲ್ಲಿ ಅಂಚೆ ರಾಬರ್ಬ್‌ಸನ್‌ಪೇಟೆ ಹೋಬಳಿ, ಕೆಜಿಎಫ್‌ ಬಂಗಾರಪೇಟೆ ತಾ ಕೋಲಾರ ಜಿ ಬಳಿ ಗಾರೆ 
ಮೇಸ್ತಿ(ಕಾರ್ಮಿಕ) ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿ:-14-12-2011 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ 
ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿದಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:- 05-07-2012 ರಂದು 
ನೀಡಲಾಗಿದೆ. 
ಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1079 ಕೋಲಾರ ಉಪ ವಿಭಾಗ, ಕೋಲಾರ. 


